ಸ್ನಾತಂತ್ರ್ಮ ಸಮರದ ಲಾವಣಿಗಳು 
ತ್‌. 


ಲಾವಣಿಗಳ ಸಂಗ್ರಹ 





ಎನ್‌. ವಿಷಕಂಠರಾವ್‌ 





ಜನಪ್ರಿಯ ಜಾನಪದ ಪುಸ್ತಕ ಮಾಲೆ - ೨೭ 


ಹಾದಿ 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 


ಲಾವಣಿಕಾರ : 
ಎನ್‌. ವಿಷಕಂಠರಾವ್‌ 


ಲಾವಣಿ ವಿದ್ವಾನ್‌, ಮೈಸೂರು 


ಕರ್ನಾಟಕ ಜಾನಪದ ಪರಿಷತ್ತು 

ನಂ.1, ಜಲದರ್ಶಿನಿ ಬಡಾವಣೆ, 
ಎಂ.ಎಸ್‌. ರಾಮಯ್ಯ ಆಸತ್ರೆ ಮಹಾದ್ವಾರದ ಹತ್ತಿರ, 
ಹೊಸ ಬಿ.ಇ.ಎಲ್‌. ರಸ್ತೆ, ಬೆಂಗಳೂರು - 560 054 


SWATHANTHRYA SAMARADA LAVANIGALU- 

Ballads on Freedom Struggle - by N. Vishakanta Rao. 
Published by: , KARNATAKAJANAPADA PARISHATH. 
No.l, Jaladarshini Layout, Near M.S. Ramaiah Hospital Gate, 
New B.E.L. Road, Bangalore - 560 054. 

Pages:32 Price: Rs.10 2008. 


ಪಥಮ ಮುದಣ ೨೦೦೮ 
ಪ್ರತಿಗಳು ೨೦೦೦ 
ಪುಟಗಳು ೩೨ 
ಬೆಲೆ 


ಹೂ (ಹತ್ತು ರೂಪಾಯಿ) 
ಹಕ್ಕುಗಳನ್ನು ಕಾಯ್ದಿರಿಸಿದೆ 
ಗಂಥ ಪಕಟಣ ಸಲಹಾ ಸಮಿತಿ 


ನಾಡೋಜ ಡಾ. ಜಿ. ನಾರಾಯಣ ಅಧ್ಯಕ್ಷರು 

ಶ್ರೀ ಟಿ. ತಿಮ್ಮೇಗೌಡ ಸದಸ್ಯರು 

ಶ್ರೀಮತಿ ಇಂದಿರಾ ಬಾಲಕಷ್ನ ಷ್ಟ ಸದಸ್ಯರು 

ಶ್ರೀ ಗೊ.ರು. ಚನ್ನಬಸಪ ಸದಸ್ಯರು 

ನಾಡೋಜ ಡಾ. ಸಿದ್ಧಲಿಂಗಯ್ಯ ಸದಸ್ಯರು 

ಡಾ. ಎಂ.ಎ. ಜಯಚಂದ್ರ ಸದಸ್ಯರು 

, ಡಿ. ಲಿಂಗಯ್ಯ ಸಂಪಾದಕರು 

ವ Mg ಶಿವಶ ತ ಕಾರ್ಯದರ್ಶಿ-ಸಂಚಾಲಕರು 
ಮುದಕರು ಕೃತಿಕ ಪ್ರಿಂಟ್‌ -ಆ್ಯಡ್‌ 


ನಂ. 58, 1ನೇ ಕ್ರಾಸ್‌, ಜೆ.ಕೆ. ಪುರಂ 
ವಿನಾಯಕನಗರ, ಆಡುಗೋಡಿ ಹೋಸ್ಟ್‌ 
ಬೆಂಗಳೂರು - 560 030 

ಮೊಬೈಲ್‌ — 98441 14958 


ಅಧ್ಯಕ ರ ಮಾತು 
ರಿ 
ಕರ್ನಾಟಕ ಜಾನಪದ ಪರಿಷತ್ತಿನ ಹ ಲವು ಯೋಜನೆಗಳಲ್ಲಿ ಜನಪದ 
ಪುಸಕ ಪ್ರಕಟಣೆಯೂ ಒಂದು. ಇದರಲ್ಲಿ ವಿದತ್‌ ಗಂಥಗಳ ಪಕಟಣೆಗಳೇ 
ಹಚ್ಚು. ಇವುಗಳ ಜೊತೆಗೆ "ಜನಪ್ರಿಯ ಜಾನಪದ ಪುಸ್ತಕ ಮಾಲೆ” ಯನ್ನು 


ಮುಖ್ಯ ಉದ್ದೇಶ. ಇದರಲ್ಲಿ ಜಾನಪ 
ಕಲಾವಿದರು. ಕಲೆಗಳು, bee ವಿದ್ವಾಂಸರು, ಸ್ಹಾರಸ್ಕಕರವಾದ 
ಉಪಯುಕ್ತವಾದ ಜನಪದ ಗೀತ ಸಾಹಿತ್ಯದ ಸೋದಾಹರಣ ವ್ಯಾಖ್ಯಾನ - 
ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ, ನಾಡಿನ ಪ್ರಸಿದ್ಧ ಸಾಹಿತಿ 
ಸಂಶೋಧಕರಿಂದ ಕಿರುಗ್ರಂಥಗಳನ್ನು ಬರೆಯಿಸಿ, ಪ್ರಕಟಿಸಿ, ಕೇವಲ `ಹತ್ತು 
ರೂಪಾಯಿ ಬೆಲೆಗೆ ಒದಗಿಸಲು ಯೋಜಿಸಿದೆ. ಕಡಿಮೆ ಅವಧಿಯಲ್ಲಿ 
ಓದಿಕೊಳ್ಳಬಹುದಾದ ಈ ಗ್ರಂಥಗಳು ಹಲವು ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ 
ತಿಳಿಯಪಡಿಸುತ್ತವೆ. 


ಈ ಜನಪ್ರಿಯ ಪುಸ್ತಕ ಮಾಲೆಗೆ ಪಸಿದ ಲಾವಣಿವಿದ್ವಾನರಾದ 


ಖ್‌ ಧಿ 
ಎನ್‌. ವಿಷಕಂಠ ರಾವ್‌ ಅವರ ಲಾವಣಿಗಳಿಂದ ಆಯ್ದು ಸ್ವಾತಂತ್ರ್ಯ ಸಮರದ 
ಲಾವಣಿಗಳು ಎಂಬಿ ಗ್ರಂಥವನ್ನು ಸಿದ್ಧಪಡಿಸಿದೆ. ಗ್ರಂಥದ ಲೇಖಕರಿಗೂ 
ಗ್ರಂಥ ಪ್ರಕಟಣಾ ಸಮಿತಿಯ ಸದಸ್ಮರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ, 
ಸಹೃದಯರು ಈ ಪುಸ್ತಕವನ್ನು  ಸ್ವಾಗತಿಸ ದು ಕೇಳಿಕೊಳ್ಳುತ್ತೇನೆ. 
ಬೆಂಗಳೂರು ಜೆ. ನಾರಾಯಣ 
೧೫-೦೭-೨೦೦೮ ಅಧ್ಯಕ್ಷರು 


ಕರ್ನಾಟಕ ಜಾನಪದ ಪರಿಷತ್ತು 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 
೧. ಹೈದರ್‌ 


U 


ತ್ತು ಟಿಪ್ಪುಸುಲ್ತಾನ್‌ ಲಾವಣಿ 


ಪದ - ಕಡಿಚಾಲ್‌ 


fe 
೬; 


ತುರಾದ ಬಾವುಟ ಫರಂಗಿದರಬಾರ್‌ ಭಾರತ ಭೂಮಿಲಿ ಸ್ಥಿರವಾಯ್ತು 
ಮೀರಸಾದಕನ ಪರಮವಂಚನೆಲಿ ಹಜರತ್‌ ಟೀಪುಗೆ ಸೋಲಾಯ್ತು ॥ಪಲ್ಲವಿ॥ 


ಹೇದರ್‌ ವಂಶಕೆ ಮೊದಲನೆ ಪುರುಷನು ಷೇಕ್ವಲಿ ಮಹಮದ್ದೆಂಬುವನು 

ಹೈದರ್‌ ಅಲಿಯ ತಾತನು ಷೇಕ್ಕಲಿ ಗುಲಾಂದೋಸ್ತಘನ ಮಹಮ್ಮದನು ॥ 

ಹೃದರ್‌ ತಾತನು ಖೋಹೀರ್‌ ದೇಶವ ತ್ಯಜಿಸಿ ಸೀರ್ಯದೊಳು ನೆಲೆಸಿದನು 

ಹೈದರ್‌ ಆಲಿಯ ಪಿತನು ಫತಾಅಲಿ ಸೀರ್ಯದ್ದವಾಬನೊಳ್‌" ಸೇರಿದ್ದನು । 

ಬುದ್ಧಿಸಮನ್ವಿತ ಫತಾಅಲೀಗೆ ನಾಯ್ಕನೆಂಬ ಬಿರುದಿತ್ತಿನ್ನು 

ಹೈದರ್‌ ಮಾತೆಯು ಮಜೀದಬೇಗಂ ಕಷ್ಟದಿ ಬಳಲಿದವಳಿನ್ನು ॥ 

ಹೈದರ್‌ ಆಲಿಯು ಸಾವಿರದೇಳ್ಲೂರ್‌ ವರ ಹದಿನೆಂಟರೊಳ್‌” ಜನಿಸಿದನು 

ಹೈದರ್‌ ಆಲಿಯು ಖುರೈಷಿ ಸ೦ತತಿ ಮಹಮ್ಮದ್ವಂಶಕೆ ಸೇರಿದ್ದನು ॥ 
ದೊಡ್ಡುಡನ್‌ 

ಹೃದರ್‌ ಆಲಿಯು ಸೋದರನಾಗಿದ್ದ ಷಬ್ಬಾಜಖಾನನ ಬಲುಮೆಯಲಿ 

ಯದುಕುಲದರಸರ ಪದಸ್ತುತಿಗೈಯುತ ಪದಪಿನೊಳಿದ್ದನು ಭಕ್ತಿಯಲಿ ॥ 

ಹೈದರ್‌ ಪತ್ನಿಯು ಫಾತಿಮ ಬೇಗಂ ಸನ್ಮೋಹನಾಸ್ತದಿ ಮುಳುಗುತಲಿ 


ಸ್ವಾತಂತ್ರ್ಯ ಸಮರದ ಲಾವಣಿಗಳು ೨ 


ಯದುನೃಪ ಪದಚ್ಯುತಿ ಗೈದ ಮಹಿಮ ಆ ಟೀಪುಸುಲ್ತಾನನ ಪಡೆಯುತಲಿ॥ 


pS ಅರಲು ಬ 
ಒಟ ಬೆ೦ಗೂರಿನ ರಾಜನನು. ಜಯಿಸಿ 
k- 3 


ಹೃದರನು ಅ೦ಧಶ್ರದ್ಧೆಯಲ್ಲಿ 
ಯದುನೃಪ ಇಮ್ಮಡಿ. ಒಡೆಯರಲಿ 
ಛದಮನೇ ಕಲ್ಪಿಸಿ ಪದಪಿನಲಿ 
ಪ್ರದಪ್ರಮುಖರಿಗೆ ಅವಧೂತನಾದನು ಪದವಿ ಮೈಸೂರಲ್ಲಿ | 
ಶ್ಲೋಕ 
ಪುತ್ರನೆಂಬುವ ಪೀತಿಯಿಂ ಪರಿವರ್ತನಾ ಮಹಾಶಯನಿಗೆ 
ಪಿತೃವಾಗಲು ಪಾತ್ರರಾದರು ವಿತೃಷ್ಟ ವಿಷಮಾಪತ್ತಿಗೆ ॥ 
ಚಾಲ್‌ 
ನಿರಂಕುಶತ್ವದ ಪ್ರವರ್ಧಮಾನದಿ ಹೈದರ್‌ ಪದವಿಯು ಸ್ಥಿರವಾಯ್ತು 
ಮೀರಸಾದಕನ ಪರಮವಂಚನೆಲಿ ಹಜರತ್‌ ಟೀಪುಗೆ ಸೋಲಾಯ್ತು ॥ 
ಪ್ರತಾಪಶೋಭಿತ ಹೈದರ್‌ ಆಲಿಗೆ ಚಿತ್ರದುರ್ಗದ್ದೇಲೆ ನಿಗವಿತ್ತು 
ಜಿತೇ೦ದ್ರಿಯನು ವರ ಮದಕರಿನಾಯ್ಕನ ಅಭೂತ ಪೂರ್ವದ ಭಯವಿತ್ತು ॥ 
ಚಿತ್ರವಿಚಿತ್ರದ ಚಿತ್ರದುರ್ಗದ್ದೇಲೆ ತ್ರಿಲಕ್ಷ ಹೈದರ್‌ ಫೌಜ್‌ ಬಂತು 
ಸತ್ವಾಟೋಪದಿ ಚಿತ್ರಕಲ್‌ ದುರ್ಗಕ ಮುತ್ತಿದ ಹೃದರು ಬೇಸತ್ತು ॥ 


ಘೋರಹೂಂಕಾರ ಪ್ರತಿಭಟಧಿಕ್ಕಾರ ಗತ ಕೋಟೆಯ ಬಾಗಿಲೊಳು 


ಲ 
ಭೇರಿಯ ಭಾಂಕಾರ ಢಕ್ಕಾ ಢಮತ್ಕಾರ ಭಂಗಾರಗಟ್ಟಿಯ ದ್ವಾರದೊಳು | 
ಹಫಿರಂಗಿಮಳೆಪೂರ ಸಿ೦ಜಿನಿಠಂಕಾರ ನ ನಾಲ್ಕಾರು ಕೋಟೆಯ ಬಾಗಿಲೊಳು 


ಪರಿಘಚಕ್ರಾಯುಧ ಮುಸಲದ ಸಮರವು ನಡದಿತು ಮುಸಲದ ದ್ವಾರದೊಳು* 
Ba 


ಪ್ಲಕಾರಸ ರ ದ್ರೋಹ ಹೆಚ್ಚ ಟೀ. 
ಘಟಿಸಿತೂ ದುರ್ಗದಾ ಸರ್ವತನವು ಹೃದರಗೆ | 
ಗುಲ್ಲುಡನ್‌ 


ಶ್ಲೋಕ 
ಪೃಥುಳಭುಜಬಲ ್ಲಿತಿಗೆ ತೋರುತ 'ಗತಿಸಿಹೋದನು ನಾಯ್ಕನು 
ಹಿತಶತ್ತುತ್ತವ ಆಪ್ತರ್‌* ಗೈದರು ಹೃದರ್‌ ತೃಣ ಪುಲಿಯಾದನು ॥ 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 7 


ಚಾಲ್‌ 
ಪರಿಪರಿ ಹೃದರ್‌ ಉಜ್ವಲಗುಣಗಳು ಪ್ರಜ್ವಲ ಬೆಳಕಿಲಿ ಬಯಲಾಯ್ತು 
ಮೀರಸಾದಕನ ಪರಮ ವಂಚನೆಲಿ' ಹಜರತ್‌ ಟೀಪುಗೆ ಸೋಲಾಯ್ತು | 


೩ 
ಪರಪಿದರೌದದ ಮರಾಠಿ ಸೃವ್ಯಕೆ ಪರಿಪರಿಸಮರದಿ ಹೃದರನು 
ಜಾನ್‌ ಬು) 
ಉರುತರ ಭೀಕರ ಶೌರ್ಯವ ತೋರುತ ಪರಿದು ಸೇರಿದ್ದನು ಪಟ್ಟವನ್ನು । 
ರ ತ್ತಿ ಬ 


ನರರಿಗೆ ಅಸದಳವನಿಸಿದ ಕೊಡಗನು ತಂತದ ಮಹಿಮೆಯಿಂದ್ದೊಂದಿದ್ದನು 
ಅರಿಯಿರಿ ಓಟದ ಪಾಠದ ನೈಜಾ೦ ದೊರೆಯನು ಸಮರದಿ ಗೆದ್ದಿದ್ದನು ॥ 
ಪಿರಂಗಿ ಸೈನ್ಯಕ್ಕೆ ಫ್ರೆಂಚರ ದಳಪತಿ ಮಾನ್‌ಷಿಯರ್‌ ಲಾಲಿಯನಿಟ್ಟಿದ್ದನು 
ಸರಸದ ನಟಣೆಲಿ ಸಮರವ ಗೈಯುವರೆಂದು ಇಂಗ್ಲೀ ಷರ ತ್ಯಜಿಸಿದ್ದನು ॥ 
ಊರು ದುರಗಳ ಕೊಳ್ಳೆಯ ಹೊಡಯುತ ಚಿತ್ತೂರು ಆರ್ಕಾಟ್‌: ಮುತ್ತಿದ್ದನು 
ವರಶರಣಾಗತ ಚಿತ್ತೂರ್‌ ನವಾಬನಪಟ್ಟದ ಸೆರೆಯೊಳಗಿಟ್ಟಿದ್ದನು ॥ 
ದೊಡ್ಡುಡನ್‌ 
ಧುರಧೀರ ಶೂರರ ಸೆರೆಯೊಳಗಿಡಿಸುತ ಹೊರಟನು ಆರ್ಕಾಟ್‌ ಮುತ್ತಿಗೆಗೆ 
ವರಶಿರಸ್ತಾಣವ ಧರಿಸಿ ಆರ್ಕಾಟಿನ ನವಾಬ ಸೇರಲು ಮದ್ರಾಸಿಗೆ ॥ 
ಪರಿದ ನವಾಬನು ಸ್ವಜಾತಿ ಅರಸನು ಎನ್ನುವ ಬಿಂಕದಿಂದೂರೊಳಗೆ 
ಉರುತರ ದರ್ಪದಿ ನಾನಾ ಆನಾನ್ವಿತ ಕಾರ್ಯಗಳ್ಳಡಿಸಿದ ಘನದೊಳಗೆ ॥ 
ಚಿಕ್ಕುಡನ್‌ 
ಇಂತಧಿಕ ಸತ್ತದಾಟೋಪದಿಂದ ಹೃದರನು 


ಪಂಥಮುಳ್ಳ ಪೂರ್ಣಯ್ಯನ ಅಖಿಲ ತಂತ್ರದೊಳಗಿನ್ನು । 


8 ಹೈದರ್‌ ಮತ್ತು ಟಿಪ್ಪು ಸುಲ್ತಾನ್‌ ಲಾವಣಿ 


w ಇದಿ 


ಅತ್ಯಂತ ಧೃತಿಯಲೀ ಆಳುತ್ತಿದ್ದ ರಾಜ್ಯವನು 
ಇಂತಪ್ಪ ವೀರನಿಗೆ ತಂದಿತೊಂದು ರೋಗವನು ॥ 
ಗುಲ್ಲುಡನ್‌ 


ಬೆನು.ಫಣಿಯೆಂಬ ರೋಗದಿಂದ 
ಬ 


ಬಹರೆ ತಸ್ಕೀರೆ ಜಯಷುದ್‌ ಫತಹ ಹೈದರ್‌ ಆಷ್ಕಾರ್‌ 


ವೀರಾಗ್ರಣಿ ನಮ್‌ ಹೈದರ್‌ ದರಬಾರ್‌ ಶ್ರೀರಂಗಪಟ್ಟದಿ ಮೆರದೋಯ್ತು 

ಮೀರಸಾದಕನ ಪರಮವಂಚನೆಲಿ ಹಜರತ್‌ ಟೀಪುಗೆ ಸೋಲಾಯ್ತು ॥ 
೪ 

ಅಪ್ಪನ ನ೦ತರ ಟೀಪುಸುಲ್ತಾನನು ಮುಪ್ಪುರ ತನಗೆಣೆ ನಹಿಯೆನುತಾ 

ಕೋಪಾಟೋಪದಿ ಕಪ್ಪಾ ವಸೂಲಿಲಿ ಚಪ್ಪನ್ನಾರ್‌ ದೇಶವ ಗೆಲ್ಲುತ್ತಾ ॥ 

ಪಥ ಬ್ರಿಟೀಷರ ಕಾಫರರೆನ್ನುತ ಈಸ್ಟ್‌ ಇಂಡ್ಯಾ ಕಂಪನಿ ದ್ವಂಸಿಸುತಾ 

ಗುಪಮರ್ದನಕಾರರ ಭೂಪ ಮರಾಠರ ಮತ್ತು ನೈಜಾಮನ ಕಾಡಿಸುತಾ 


ಪಜಯವಂಬುದ ಸ್ವಪನದೊಳರಿಯೆನೆಂದಪಜಯ ಸ್ಲೀಸೆರಗ್ದಿಡಿಯುತ್ತಾ 


ಫು 


(ರ 


(8 


ಭಿ 


ಪುಣ್ಯಪು೦ಜದ ಭವ್ಯಮಿತ್ತನಿಗೆ" ಅಪ್ರಿಯ ಭಾಜನನಾಗಿರುತಾ ॥ 


ೈಪಯಿನಿತಿಲ್ಲದ ಕರ್ಮದ ಸಚಿಕರ ಮರ್ಮೋದ್ರಾಟನೆಗೆಡೆಗೊಡುತಾ 
ಘುಲಸಂಪತ್ತಿನ ಗೋಪುರ ಗುಡಿಗಳ ತೋಪುಗಳಿಂದಲಿ ಕಡಹುತ್ತಾ ॥ 


೮೬ 


₹3 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 9 


ದೊಡ್ಡುಡನ್‌ 
ಜಾತಿಪ್ರವರ್ತಕ ಕರ್ತವ್ಯನಿಷ್ಠ ನು ಸರ್ವಮತಗ್ರಾಸಿಯಾಗಿರಲು 
ಚತುರವರ್ಣದವರತಿಖತಿಯಿಂದಲಿ ತ್ರಿವರ್ಗದವರಿಗೆ ಮೊರೆಯಿಡಲು॥ 
ನೀತಿಕೋವಿದರು ತಿವರ್ಗ ರಾಜರು ಗೂಢ ವೈರಿಗಳ ಬಲುಮೆಯೊಳು 
ಹತ್ತಿ ಬತೇರಿಯ ಕತ್ತರಿಸಿಟ್ಟರು ಸೈಯ್ಯದ್‌ ಗಫೂರನ ನಿಮಿಷದೊಳು ॥ 
ಚಿಕ್ಕುಡನ್‌ 
"ಪಡುವಣ ದಿಕ್ಕಿನಿಂದಡರಿಬಂದ ಸೈನಿಕರು 
“ಜೋಡಿಗುಂಡಿನಿಂದ್ಲೊಡೆಯಲು ಅಡಗಿತೊಂದು ತೋಷಫ್ಟಸರು ॥ 
“ನಡೆಗೆಡಿಸಿಬಿಟ್ರರ್‌ ಮದ್ದೀನ ಮನೆಯ ಸ್ನೇಹಿತರು 
ನೋಡಿ ಬಿಟ್ಟನು ಟೀಪುವು ಬಡಬನಂತೆ ನಿಟ್ಟುಸುರು ॥. 
ಗುಲ್ಲುಡನ್‌ 
ತಮೋಗುಣ ಲೋಭ ಪೀಡಿತ್ರೆಲ್ಲಾ 
ಆಮೋದ ಪ್ರಮೋದದಿಂದೆಲ್ಲಾ । 
ತುಮುಲಘನ ಸಮರಗೈದರೆಲ್ಲಾ 
ಸ್ವಾಮಿದ್ರೋಹಿಗಳು ಧೀಮತಿ ಫ್ರೆಂಚರು ಸೌಮ್ಯರಾದರಲ್ಲಾ ॥ 
ಶ್ಲೋಕ 


- ಅಪ್ರತೀಭರ ಸತ್ಯವರ್ತನ ಅಪ್ರತೀಹತವಾಯಿತು 
ಪ 


| 


(7 


ಪ್ರಯೋಜಕ ಮೀರಸಾದಕನಿಂದ ತಂತ್ರವು" ಹೆಚ್ಚಿತು ॥ 

ಚಾಲ್‌ 
ಘೋರಪರಾಕ್ರಮಿ ಮೈಸೂರ್‌ ಹುಲಿಯಾ"*-ಗರ್ಜನೆ ಲಂಡನ್‌ ನಡುಗಿಸಿತು 
ಮೀರಸಾದಕನ ಪರಮ ವಂಚನೆಲಿ ಹಜರತ್‌ ಟೀಪುಗೆ ಸೋಲಾಯ್ತು ॥ 


ol ಹೈದರ್‌ ಮತ್ತು ಟಿಪ್ಪು ಸುಲ್ತಾನ್‌ ಲಾವಣಿ 


ಎನಿ 


೫ 
ಪರವರ್ದಿಗಾಯಾ ಅಲ್ಲಾ ಹೊ ಅಕ್ಷರ್‌ ಶ್ರೀರಂಗನಾಥನೆ ಪೊರೆಯೆನುತಾ 
ಶ್ರೀರಂಗಪಟ್ಟಣ ದರಬಾರೀದಿನ ತೀರಿದೆಂದು ಘನಘೋಷಿಸುತಾ ॥ 
ೀರಿದ ರೌದ್ರದಿ ಯೇರುತ ತುರಗವ ತೂರಿದ ವೈರಿರ ಕೊಲ್ಲುತ್ತಾ 
ಕಾರಿಸಿ ರಕುತವ ಅರಿಗಳ ಶಿರಗಳ ಧರಣಿಲಿ ಕೆಡಹುತ “ಧೀನ್‌” ಯೆನುತಾ॥ 
ಫರಂಗಿ ಜನಗಳ ಮರಣದ ಕೌತುಕ ವಾಲ್ಟರ್‌ ಜನರಲ್‌ ನೋಡುತ್ತಾ 
ವೆರಿಸೂನ್‌ ಕಮ್ದಿಯರ್‌ ಹೆಲ್ಜ್‌ ಹೆಲ್ಫ್‌ ಯನ್ನುತ ಮೈಸೂರ್‌ ಹುಲಿಯನು ಸಂಧಿಸುತ್ತಾ| 
ಕೊರಳಿಗೆ ಗುರಿಯನು ಸ್ಪುರಿಸದಂತಿಟ್ಟೂ ಗುಂಡಿನಿಂದ್ಲೊಡೆಯಲು “ಫೇ”ಯೆನುತಾ 
ಸೇರಿದನಂತಕನರಮನೆ ನಂತರ ಗೋಧೂಳಿ ಸಮಯದಿ ಟೀಪುವು ತಾ 
ದೊಡ್ಡುಡನ್‌ 
ಗೊ೦ದಲವೆದ್ದಿತು ಅಂದಿನ ಪಟ್ಟದಿ ಚಂದದ “ಸುಲ್ತಾನ್‌” ಮಡಿಯುತಲೆ* 
ಗೊ೦ದಲ ಸುದ್ದಿಯ ಸುಂದರ ಪತ್ನಿಯು ರೊಬಿಯಾಬೀಬಿಯು ಕೇಳುತಲೆ॥ 
ಇಂದಿನ ಕಮಲಜ ಬಾಂಧವ ಮಡಿದನು ಎಂದು ಭೀಷಣಾ ನಿವಸ್ಥೆಯಲ 
ವಂದಿಮಾಗಧರು ಬಂಧುಬಾಂಧವರು ಹಿಂದೂ ಬ್ರಿಟೀಷರ PS | 
ಚಿಕ್ಕುಡನೆ 
ತನ್ನ ರಮಣನ ಶವವನು ಶೃ೦ಗರಿಸಿಡುತಲೆ ಬಳಲಿ 
ಘನ ಆಂಗ್ಲರು ತಮ್ಮಯ ಬ್ಯಾಂಡು ಬಾಜರದಲ್ಲಿ । 
ಮೇಣ್‌ ಸನ್ಮಾನಕ್ಕೋಸುಗ ತೋಪುಗಳ್ಲಾರಿಸಿ ಅಲ್ಲಿ 
ಕೊನೆ ವಿಧಿಯನು ಗೈದರು ಹೈದರ್‌ ಗೋರಿ ಬಳಿಯಲ್ಲಿ ॥ 
ಗುಲ್ಲುಡನ್‌ 
ತ್ರಿವರ್ಗದ ರಾಜರುಂಡ ಮೇಗೆ 
ನವಜ್ಯೋತಿ ಕನವಳ್ಳೀಶರೀಗೆ । 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 11 


ಕೇವಲಾ ವಿಮಲ ದೇಶಗಳಿಗೆ 
ಅವನಿಪನೆನಿಸಿದರ್ರ ವಿರಳಕಾ೦ತಿಯ ಮುಮ್ಮಡಿ ಒಡೆಯರಿಗೆ ॥ 
ಶ್ಲೋಕ 


ತ್ತು 


ರುಚಿರಾ ಮಹಿಶೂರ ಪಟ್ಟಣ" ಕೃಷ್ಣರಾಜರ ಒಲುಮೆಲಿ 
ರಪುರೀಶನ ಪುರವನಣಕಿಸಿ ಮೆರೆಯುತ್ತಿರುವುದು ಜಗದಲಿ ॥ 
ಚಾಲ್‌ 


ತ 


ದೊರೆ ಶೇಷನ್‌ಗಿರಿ ಹರಿ ಪುಟ್ಟಣ್ಣನ ತುರಾಬ್ರಹ್ಮ ನಿಜ ನಿಲುವಾಯ್ತು 
ಗುರುಮರಿಯಣ್ಣನ ವರ ನೀಲ್ಕಂಠರ ತರತರ ಕೃತಿಗಳು ಬಯಲಾಯ್ತು ॥ 


೧೯೩೪ 

ಅಡಿಟಿಪ್ಪಣಿಗಳು 

೧ ಸೀರ್ಯದ ನವಾಬನು-ದಿಲಾವರ್‌ ಖಾನ್‌. 

2 ಹೈದರ್‌ ಜನಿಸಿದ ಹಿಜಿರಿ ೧೭೧೮. 

೩ ಹೃದರ್‌ ಕಾಲದಿ ಬೆಂಗಳೂರಿನಲ್ಲಿ ಲಕ್ಷ್ಮಣರಾಜನೆಂಬುವನು ಆಳುತ್ತಿದ್ದನು. 

೪ ಈ ವನಕೆಯ ದಿಡ್ಡಿಬಾಗಿಲಿನಿಂದಲೇ ಹೈದರ್‌ ಸೈನ್ಯವು ಒಳಗೆ ನುಗ್ಗಿ ಚಿತ್ರದುರ್ಗವನ್ನು 
ಹಿಡಿದುದು | 

೫  ಉಚ್ಛಂಗಿ-ಯಕನಾಥೇಶ್ವರಿ ಈ ಶಕ್ಷಿಯರು ಮದಕರಿನಾಯ್ಕನ ಕುಲ ದೇವತೆಯರುಗಳು. 

೬ ಮದಕರಿನಾಯ್ಕನ ಆಪ್ತರು ಕಳ್ಳಿಬೇಲಿ ನರಸಪ್ಪನೆಂಬ ಮಂತ್ರಿಯು ಮುಸಲ್ಮಾನ ಸೈನಿಕರುಗಳಿಂದ 
ಕಿತ್ರದುರ್ಗವು ಹೈದರ್‌ ಕೈವಶವಾಯಿತು 

೭ ಶ್ಲೋಕ=ಹೈದರನಿಗೆ ದೇವರಲ್ಲಿ ಭಕ್ತಿಯು ಬಹಳವಾಗಿತ್ತು ಆದ್ದರಿಂದ ಅವನಿಗೆ ಶತ್ರುಗಳಿಂದ 
ಮರಣವಿರಲಿಲ್ಲವೆಂದು ಮತ್ತು ದೇವರಲ್ಲಿ ಭಕ್ತಿ ಇಟ್ಟಿರುವವರಿಗೆ ಯಾವಾಗಲೂ 
ಕೆಡಕಾಗುವದಿಲ್ಲವೆಂದು ಅರ್ಥ ಸಮೂಹ ಕೂಡಿಸಿ ತನ್ನ ಮೊಹರಿಗೆ ಮೇಗಳ ಶ್ಲೋಕವನ್ನು 
ಪಂಡಿತರಿಂದ ರಚಿಸಿದ್ದನು. 

ಲಿ 


ಭವ್ಯಮಿತ್ರನು-ದೀವಾನ್‌ ಪೂರ್ಣಯ್ಯನವರು. 


12 


೧೦ 


೧೨೩ 


೧೩ 


೧೫ ಕೂ 


೧೭ 


ಹೈದರ್‌ ಮತ್ತು ಟಿಪ್ಪು ಸುಲ್ತಾನ್‌ ಲಾವಣಿ 


ಪಡುವಣದ ದಿಕ್ಕು-ಚ೦ದ್ರವನ. ಇಲ್ಲಿನಿ೦ದಲೇ ಬ್ರಿಟಿಷರು ಕೋಟೆಯನ್ನು ಮುತ್ತಿ ಲಗ್ಗೆ 


ಹತಿದುದು 

ಎನಿ 
ಭಾರಿ ತೋಪು-(ಉತ್ತರದಲ್ಲಿ) ಡ೦ಜನ್ನಿನ ಮೇಲ್ಭಾಗದಲ್ಲಿ ಇರಿಸಿದ್ದಿತು. ಈಗ ಡ೦ಜನ್ನಿನಲ್ಲೇ 
ಉಸುರಡಗಿ ಬಿದ್ದಿರುವುದು. ಈ ತೋಪಿನಿ೦ದಲೇ ಟೀಪು ಸುಲ್ತಾನನ ಪಂಚಪ್ರಾಣಗಳು 


ಮದ್ದಿನ ಮನೆಗಳಿಗೆಲ್ಲಾ ಎಣ್ಣೆಯನ್ನು ಸುರಿಸಿ ತುಂಬಿದ್ದ ಮದ್ದನ್ನೆಲ್ಲಾ ನಿರ್ಜೀವವಾಗಿ 
ಮಾಡಿಟ್ಟಿದ್ದರು. ಈ ಮದ್ದಿನ ಮನೆಗಳು ಈಗ ಬಾವಲಿ ಹಕ್ಕಿಗಳಿಗೆ ನಿವಾಸಸ್ಥಾನಗಳಾಗಿರುವುವು. 


ಗೋರಿಗೆ ಉಗುಳಿ ಈಗಲೂ ಅವರ ಜನಗಳು ಪಾದರಕ್ಷೆಗಳಿ೦ದಲೂ ಮತ್ತು ಕಲ್ಲುಗಳಿಂದಲೂ 
ಪೂಜೆಮಾಡಿ ಹೋಗುತ್ತಿರುವರು. 

ಮೈಸೂರು ಹುಲಿ-ಟೀಪುಸುಲ್ತಾನನ ಅನ್ವರ್ಥನಾಮವು. ಹುಲಿಯು ಪೂರ್ವಾಪರ 
ಜಾಂ ಬಲೆಗೆ ಸಿಕ್ಕಿ ಸಾಯುವತೆರ ಸುಲ್ತಾನನು ಸತ್ತನೆಂದು ಊಹಿಸಿ ಆ 
ಹೆಸರನ್ನು ಅವನಿಗೆ ಬ್ರಿಟೀಷರೇ ಕೊಟ್ಟಿದ್ದರು. 

ಟೀಪುಸುಲ್ತಾನನು ಮಡಿದುದು=ಹುಲ್ಲೇಬಾಗಿಲ ಸಾ 


ನೆ ವಿಧಿ ಗುಮ್ಮಜ್‌ನಲ್ಲಿ ನಡೆಯಿತು-ಇದು ಗ 


Ra 


ಮಕ್ಕೆ ಸ್ವಲ್ಪ ದೂರದಲ್ಲಿದೆ. ಇಲ್ಲಿ 


ಹೈದರ್‌, ಹೈದರ್‌ ಧರ್ಮಪತ್ನಿ ಮತು ಟೀಪುಸು 


ಲಾ 
ಸಿ ಬಿ 


ಇವರ ಸಂಬಂಧಿಗಳ ಗೋರಿಗಳು ಸಹ ಇವೆ. 


ನನ ಗೋರಿ ಇದರಲ್ಲಿದೆ. ಇದಲ್ಲದೆ 


೬ ಏಮಲ ದೇಶಗಳು ಇ ಎಂಟು ಡಿಸಿಕುಗಳು. 
ಆ ಟುಟ 


ಮಹಿಶೂರ= ಮಾದರೀ ಸಂಸ್ಥಾನವೆನಿಸಿದ ಮೈಸೂರು ರು ಪಟ್ಟಣ ನಮ್ಮನ್ನಾಳುವ 
ಶ್ರೀಮನ್ಮಹಾರಾಜರವರಾದ ನಾಲ್ವಡಿ ಕೃಷ್ಣರಾಜರಿಂದ ಗೋಕುಲದಂತೆ ಪರಿಣಮಿಸಿರುವುದು. 


* ೫ ೫% 


13 


೨. ರುಾನಿರಾಣಿ ಲಕ್ಷಿ ಬಾಯಿ 


ಭಾರತೀಯ ಸ್ವಾತಂತ್ರ್ಯ ರಣಾಗ್ರಣಿ ಸಿಂಹಿಣಿ ರಭಾನ್ಸಿಯರಾಣಿಯನು 
ಗೌರವಗೊಳಿಸಿರಿ ಬ್ರಾಹ್ಮಣಕುಲಮಣಿ ಕ್ಚತ್ರಿಣಿ ಲಕ್ಷ್ಮೀಬಾಯಿಯನು ॥ 
೧ 
ಸೇತು ಹಿಮಾಲಯ ಧಾತ್ರಿಗೆ ಮಧ್ಯದ ಬುಂದೇಲ್‌ಖಂಡ ಪ್ರದೇಶದಲಿ 
ಭೀತಿಯುಳಿದ ಸಂತೋಷ ಸ್ವತಂತ್ರದ ರಭಾನ್ಸಿಸಿರಿಯ ಸಂಸ್ಥಾನದಲಿ | 
ಭೂತದಯಾಪರ ಪೂನೆಯಪೇಪ್ಲೇ ಬಾಜೀರಾಯನ ಕರುಣದಲಿ 
ಖ್ಯಾತಿಪಡೆದ ರಘುನಾಥ ಹರೀನೇವಾಳಕರನ ಸದ್ದಂಶದಲಿ ॥ 
ನೀತಿನಿರತ ಪ್ರಭುವೆನಿಸಿದ ಗಂಗಾಧರರಾವ್‌ ಪಶ್ಚಿಸಮೇತದಲಿ 
ಘಾತಕತನದೊಳು ಹಿಂದಿ ರಾಜ್ಯಗಳ ಗೆದ್ದ ಬ್ರಿಟೀಷರ ನೆಳಲಿನಲಿ ॥ 
ಸ್ವಾತಂತ್ರ್ಯದ ಸುಖದಾನಂದದಿ ತನ್‌ ಪ್ರಜೆಗಳ ಕ್ಷೇಮದೊಳಿರಿಸುತಲಿ 
ಪಾತಕವಳಿಸುವ ಕೌತುಕಮಾರ್ಗದಿ ರಾಜ್ಯವಾಳುತಿಹ ಸಮಯದಲಿ ॥ 
ದೊಡ್ಡುಡಾನ್‌ 
ಮರಾಟಪೇಷ್ಟೆ ಎರಡನೆ ಬಾಜೀರಾಯನು ಬ್ರಹ್ಮಾವರ್ತದಲಿ 
ವಿರಾಟಧ್ಯಾನದೊಳಿದ್ದನಾಗ ವಿಶ್ರಾಂತಿ ವೇತನವ ಪಡೆಯುತಲಿ ॥ 


ಕಿರೀಟಪ್ರಾಯನು ಮೋರೋಪಂತನೆಂಬೋರ್ವ ಸುಪು Mii ಸಮೇತದಲಿ 
ಭರಾಟ ಆಶ್ರಯಪಡೆದಿದ್ದನು ಆ ಮರಾಟ ಪೇಷ್ವ ಸಮೀಪದಲಿ ॥ 


ಚಿಕ್ಕುಡಾನ್‌ 
೦ತನ ಪುತ್ರಿಯೆ, ರಭಾನ್ಸಿ ರಾಣಿಯಾದವಳು 
ತ್ರಿ ಪೆಸರು ಮನುಬಾಯಿಯೆಂದು ಮೊದಲಿನೊಳು ॥ 


ತ 


ಈ 
ಈ 


ದ್ರ 


14 ರಭಾನ್ಲಿರಾಣಿ ಲಕ್ಷ್ಮೀಬಾಯಿ 


ಈ ಫಲಪ್ರದೆಯ ಗುರು ನಾರಾರಾಯ ಪೇಷ್ಟಗಳು 
ಈ ಪಣ್ಣನೆ ವರಿಸಿದ ರಭಾನ್ಷಿದೊರೆಯು ವಿಭವದೊಳು ॥ 
ಶ್ಲೋಕ 


ಮದುವೆಯಾದೊಂಬತು ವರುಷಕೆ ಪುತ್ರ ರತವು ಜನಿಸಿತು 
ಇಂ ನ ಜಿ 


ಆದರದು ಬರಿ ಮೂರು ಮಾಸದಿ ಮೃತ್ಯು ಸನ್ನಿಧಿ ಸೇರಿತು । 


ಚಾಲ್‌ 
ದೊರೆ ಗಂಗಾಧರರಾಯನು ಪುತ್ರವಿಯೋಗವ ತಡೆಯದೆ ತಾನಿನ್ನು 
ಮರಣಿಸಬಹುದೆಂದನುಮಾನಿಸಿ ತನ್‌ ರಾಜ್ಯವ್ಯವಸ್ಥೆಗೆ ತೊಡಗಿದನು ॥ 
ವಿ 
ಒಂದು ಸಾವಿರದ ಎಂಟ್ನೂರೈವತ್ಮೂರು ನವೆಂಬರ್‌ ಮಾಸದಲಿ 
ಮುಂದಿನ ರಾಜ್ಯವ್ಯವಸ್ಥೆಗೆ ತಕ್ಷಣ ರುಖಾನ್ನಿಯ ದರ್ಬಾರ್‌ ಸೇರುತಲಿ ॥ 
ಬುಂದೇಲ್ಲಂಡದ ಪೊಲಟಿಕಲಸಿಸ್ಟಂಟ್‌ ಮೇಜರ್‌ ಎಲ್ಲೀಸ್‌ ಸನ್ನಿಧಿಲಿ 
ಒಂದಿಗೆಯಿದ್ದಾ ಸೈನ್ಯಾಧಿಕಾರಿ ಕ್ಯಾಪ್ಟನ್‌, ಮಾರ್ಟಿನ್‌ ಯೆದುರಿನಲಿ । 
ಚಂದದಿ ತನ್ಮನದಾಶೋತ್ತರವನು ರಾಣಿ ಸಮೇತದಿ ತಿಳಿಸುತಲಿ 
ಹಿಂದೂಧರ್ಮಪ್ರಕಾರದಿ ಪಡೆದನು ದತ್ತೂ ಪುತ್ರನ ನಿಯಮದಲಿ ॥ 
ಅಂದು ದತ್ತು ಸ್ವೀಕಾರದ ಸನದನು ಬರೆಯಿಸಿ ಎಲ್ಲೀಸ್‌ ಹಸದಲಿ 
ಸಂದೇಹಗೊಳ್ಳದೆ ಒಪ್ಪಿಸಿಕೊಟ್ಟನು ರಾಜನು ಸರ್ವರ ಸಮುಖದಲಿ ॥ 
ದೊಡ್ಡುಡಾನ್‌ 
ಮರುಕ್ಷಣದಲ್ಲಿಯೆ ರಾಜನು ಸಲಿಸಿದ ಸನದ್ದು ಗೌರ್ನರ್‌ ಜನರಲ್‌ಗೆ 
ಸೇರಿತು ರಭಾನ್ಷಿಯ ಪೊಲಟಿಕಲೇಜೆಂಟ್‌ ಮಾಲ್ಕಾಂ ಮೂಲಕ ವಿಷದಂಗೆ ॥ 
ದುರುಳತೆಗರಿಯದೆ ಗಂಗಾಧರರಾವ್‌ ನಂಬಿ ಬ್ರಿಟೀಷರ ನುಡಿಗಳಿಗೆ 
ಮರಣವ ಹೊಂದಿದ ಡಿಸೆಂಬರ್‌ ಇಪ್ಪತ್ತೊಂದನೆ ತೇದೀ ಹಗಲೊಳಗೆ ॥ 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 15 


ಚಿಕ್ಕುಡಾನ್‌ 
ಪ್ರೇತಾ೦ಂತ್ಯವಿಧಿಯ ಮರುಕ್ಷಣವೆ ರಾಜಗೃಹದಲಿ 
ಆತುರದೊಳು ಎಲ್ಲೀಸ್‌, ಮಾರ್ಟಿನ್‌ ಕಾರ್ಯದಕ್ಷತೆಲಿ ॥ 


ಎಲಿ Uy) ೦. 
ಅತಿಶಯದ ಏಜಾನೆಗೆ ಬೀಗಮುದೆಗೊಳಿಸುತಲಿ 


ಇಂತು ತನ್ನೆದುರಾದುದರಿಯುತ ರುಧಾನ್ಸಿ ರಾಣಿಯು ಹೃದಯದ 
ಚೆಂತೆಯಿಂದಿರುವಂಥಕಾಲದಿ ಗೌರ್ನರ್‌ ಜನರಲ್‌ ಕಳುಹಿದ ॥ 
ಚಾಲ್‌ 
ಔರಸಪುತ್ರನು ಇಲ್ಲದ ಕಾರಣ ಬ್ರಿಟೀಷ್‌ ಸಾಮ್ರಾಜ್ಯಕೆ ರಭಾನ್ಸಿಯನು 
ಸೇರಿಸಿಕೊಂಡಿಹುದೆಂಬ ಆಜ್ಞೆಯನು ರಾಣಿಗೆ ಇತ್ತನು ಎಲ್ಲೀಸನು ॥ 
ಕ್ಷ 
ಇದುವೆಪ್ರಕಾರದ ಆಜ್ಜೆಯನಂತರ-ರಾಣಿಯು ಪುನರಪಿ ಮನವಿಯಲಿ 
ಮೊದಲಿಗೆ ಜರುಗಿದ ರಾಜ್ಯಸಂಬಂಧದ ತಹನಾಮೆಯ ಕಥೆ ತಿಳಿಸುತಲಿ ॥ 
ಬಧಿರಹೃದಯದಾ ಲಾರ್ಟ್‌ಡಾಲ್‌ಹಾಸಿಗೆ ಪ್ರಾರ್ಥಿಸಿಕೊ೦ಡಳು ವಿನಯದಲಿ 
ಆದರೆ ರಾಣಿಯ ಪ್ರಾರ್ಥನೆ ಕೊನೆಯೊಳು ಬೂದಿಹೋಮದಂತಾಯ್ತು ಬಲಿ॥ 
ಅದುವೆ ಸಮಯದೊಳು ಲಾರ್ಟ್‌ಡಾಲ್‌ ಹೌಸಿಯು ಹಿಂದೂಸ್ಥಾನದ ಬಹುಕಡಲಿ 
ಮೊದಲಿನಕಾರಣ ತೋರಿಸಿ ಪಡದನು ಬಹುಬಹು ರಾಜ್ಯಂಗಳ ಮೋಸದಲಿ॥ 
ಮದಿಸಿದ ಬುದ್ದಿಯ-ಲಾರ್ದ್‌ಡಾಲ್‌ಹೌಸಿಯ ದೌರ್ಜನ್ಯದ ದುರ್ಫಟನೆಯಲಿ 
ಉದಿಸಿತು ದ್ವೇಷವು ರಾಷ್ಟ್ರಾದ್ಯಂತವು ಬ್ರಿಟೀಷ್‌ ಸರ್ಕಾರದ ವಿಷಯದಲಿ ॥ 
ದೊಡ್ಡುಡಾನ್‌ 
ಸಾವಿರದೆ೦ಟ್ನೂರೈವತ್ತೇಳನೆ ಇಸವಿಯೋಳ್‌ ಹಿ೦ದೂಸ್ಥಾನದಲಿ 


16 ರುಭಾನ್ಷಿರಾಣಿ ಲಕ್ಷಿ ಟಿಬಾಯಿ 


ಕೇವಲ ದನಗಳ ಹ೦ದಿಯ ಕೊಬ್ಬನು ಬಳಸಿದ ಮದ್ದಿನ ತೋಟೆಯಲಿ ॥ 
ತವಕದಿ ಯುದ್ಧದ ಕೆಲಸವ ಸಾಗಿಸಲಪ್ಪಣೆಯಾಗಿದೆ ಯೆಂಬುತಲಿ 
ಆವಿರ್ಭವಿಸಿತು ಸುದ್ದಿಯು ಸೈನ್ಯದಿ ಮೊದಲಿಗೆ ಢಂ.ಢ೦, ಊರಿನಲಿ ॥ 
ಚಿಕ್ಕುಡಾನ್‌ 
ಇದರಿಂದ ಬ್ರಿಟೀಷರ ಹಿಂದು ಮುಸ್ಲಿಂ ಸೃನ್ಯದಲಿ 
ಹದಗೆಟ್ಟ ಪರಿಸ್ಥಿತಿ ಉದಿಸಿತಗ್ನಿ ಜ್ವಾಲೆಯಲಿ ॥ 
ಮೊದಲಾಯ್ತು ವಿರೋಧವು ಮೀರತ್‌ ಸೈನ್ಯ ಶಿಬಿರದಲಿ 
ತದನಂತರ ಜರುಗಿತು ದೆಹಲಿ ಮತ್ತು ಇತರೆಡೆಲಿ ॥ 
ಶ್ಲೋಕ 
ಇದರ ರೀತಿಯೆ ರಧಾನ್ಸಿ ಸೈನ್ಯದ ಹವಾಲ್ದಾರ್‌ ಗುರುಭಕ್ಷನು 
ಎದುರುಬಿದ್ದು ಬ್ರಿಟೀಷರಾಳ್ವಿಕೆ ಸರ್ವಶಕ್ತಿಯ ಗೆದ್ದನು ॥ 
ಚಾಲ್‌ 
ತರುವಾಯದಿ ಬಹು ವಿರೋಧ ಸೈನ್ಯವು ರಭಾನ್ಲಿಯೊಳಿದ್ದ ಬ್ರಿಟೀಷರನು 
ಸೆರೆಹಿಡಿದೊಯ್ಕುತ ತಪ್ಪುವಾರ್ತೆಯೊಳು ನಂತರ ಕೊಂದಿತು ಸರ್ವರನು ॥ 
೪ 
ದ ಒ೦ದೆಣ್ಣು ಜೀವವನು ಅರಮನೆಯಿಂದೊರಗಟ್ಟುತಲಿ 
Fro ಪ್ಲಸುರವೃತ್ತಿಯೊಳು ಪ್ರಜೆಗಳ ಬೇಟೆಯನಾಡುತಲಿ ॥ 
ಮಕ್ಕಳುಮರಿಗಳು ಸ್ತಿ ಸ್ಮೀಯರು ಮುದುಕರುಯೆನ್ನದೆ ಸರ್ವರ ಕೊಲ್ಲುತಲಿ 
ಪಕ್ಕೆ ಎಲಬು ತಲೆಬುರಡೆ. ಮೆದಳು, ಎದೆ, ಕರಳು ರಕ್ತವನು ಹರಿಸುತಲಿ ॥ 
ಸೊಕ್ಕಿನಿಂದ ನಿರ್ದಯದಿ ಬ್ರಿಟೀಷರು ಚಕ್ಕಂದವ ಪಡುತಿರುವಲ್ಲಿ 
ದಿಕ್ಕುಕೆಟ್ಟು ಪ್ರತಿಕಾರಕಾಗಿ ಪರಿತಪಿಸುತಿದ್ದ ಜನ ರೋಷದಲಿ ॥ 


ಜತ 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 17 


ತಕ್ಕ ಸಮಯವೆಂದ್ಹಸಿದ ತೋಳಗಳ ತೆರದಿ ಬ್ರಟೀಷರ ಸೃನ್ಯದಲಿ 
ಹೊಕ್ಕು ನಡೆಸಿದರು ಮೊದಲೇಳಿದತೆರ ಆಂಗ್ಲರಜ್ಞವ ರಭಾನ್ಲಿಯಲಿ ॥ 
ದೊಡ್ಡುಡಾನ್‌ 
ಇದನು ಕಂಡು ವಿಧಿಯಿಲ್ಲದೆ ಆಂಗ್ಲರು ನಿರ್ಧನೆ ರಾಣಿಯ ಬಳಿ ಬಂದು 
ಪದಕೆ ಬೀಳುವೆವು ನಮ್ಮನುಳಿಸಿ ಮೇಣ್‌ ನೀವೆ ರ | 
ವಿಧವಿಧಪಾರ್ಥಿಸಿ ಪಾದಗಳಿಡಿಯಲು ಹಾಟ ಲ ಅಂದು 
ಮೊದಲಿನ ನಂಬಿಕೆ ದ್ರೋಹ ಮರೆತು ಮೊದಲಂತೆ ರಾಜ್ಯಸೂತ್ರವ ಪಿಡಿದು॥ 
ಚಿಕ್ಕುಡಾನ್‌ 
ಜನಸಾಮಾನ್ಯ ಶಾಸನದಿ ರಭಾನ್ಸಿ ರಾಜ್ಯ ನೆಮ್ಮದಿಯ 
ಘನ ಚತುರ ಉಪಾಯದಿ ಉಂಟುಮಾಡಿ ಬಹುಪರಿಯ ॥ 
ಮನೆಮುರುಕರಾದ ಕೆಲ ಪಿತೂರಿಗಾರರ ನೆಲೆಯ ' 
ಅನುನಯರದಿ ಮೆಟ್ಟಿ ಪ್ರಾಮಾಣಿಕತ್ವದಾಳ್ವಿಕೆಯ ॥ 
ಶ್ರೋಕ 
ಪರಮ ಸತ್ಯದೊಳಾಂಗ್ರ ಪ್ರತಿನಿಧಿಯಾಗಿ ನಡೆಸುತಲಿದ್ದರೂ 
ದುರುಳಮನದ ಬ್ರಿಟೀಷರಾಗಲು ಮತ್ತೆ ದ್ರೋಹಕೆಯೆದ್ದರು ॥ 
೫% 

ಈ ರಣಕೇಳಿಗೆ ಬಂದಿದ್ದನು ಸರ್‌ ಹ್ಯೂರೋಜ್‌ ದಳಪತಿ ರಾಕ್ಷಸನು 

ಘೋರ ಪಭಾವದ ಭಾರಿ ಫಿರಂಗಿಗಳಾರಿಸಿ ರಭಾನ್ಸಿಯ ಕೋಟೆಯನು ॥ 
ಜಟ ಮಾಡುವ ಸೃನ್ಯವ ನುಗ್ಗಿಸಿ ಕೋಟೆಯ ಒಳಗಿನ್ನು 
ದಾರುಣ ದುಃಖದ ರಾಣಿಯ ಸೈನ್ಯದ ರಕ್ತದ ಹೊಳೆಯನು ಹರಿಸಿದನು ॥ 
ಕಾರಣವರಿಯದ ರಾಣಿಯು ರೋಷದಿ ಪುರುಷವೇಷದೊಳು ಕತ್ತಿಯನು 


18 ರಭಾನ್ಹಿರಾಣಿ ಲಕ್ಷ್ಮೀಬಾಯಿ 


ಧರಿಸಿ ಹಸ್ತದೊಳು ಏರಿ ಕುದುರೆಯನು ಬೆನ್ನಿಗೆ ದತ್ತುಕುಮಾರನನು ॥ 

ಭರದಿ ಕಟ್ಟಿಕೊ೦ಡಾರಿಸಿ ಕುದುರೆಯ ತೂರಿ ಬ್ರಿಟೀಷರ ಸೈನ್ಯವನು 

ಮಾರಿಗೆ ಔತಣಮಾಡಿಸಿ ಹೊರಟಳು ಹೆಣಗಳ ದಾಟುತ ಮುಂದಿನ್ನು ॥ 
ದೊಡ್ಡುಡಾನ್‌ 

ಸೇರುತ ಕಾಲಿಯ ಕಾಣುತ ಪೇಷ್ಟೆಯ ತಾಂತ್ಯಾಟೋಪಿಯ ನೆರವಿಯಲಿ 


ಸೇರಿಸಿ ಸೃನ್ಯವ ರಾಣಿಯು ಪುನರಪಿ ಹ್ಯೂರೋಜ್‌ ಸ್ನ ಸೈನ್ಯ ಸಮುದದಲಿ ॥ 
ಹಾರಿಸಿ ಕುದುರೆಯ ಮೃತ್ಯುವಾಗಿ ಆ ಬ್ರಿಟೀ ಷರಿಗೆ ಕಡಿದಾಕುತಲಿ 
ಯಾರಿಗು ಸಿಕ್ಕದೆ ಧೃವಗತಿ ಪಡೆದಳು ಓರ್ವ ತಪಸ್ವಿ ಕುಟೀರದಲಿ ॥ 
ಚಿಕ್ಕುಡಾನ್‌ 
ತನ್ನ ಸ್ವಾಮಿನಿಯಾಜ್ಞೆ ಪ್ರಕಾರ ಜತೆಯೊಳಿದ್ದವನು 
ಮುನ್ನ ದೇಶಮುಖೀ ರಾಮಚಂದ್ರರಾಯನೆಂಬುವನು ॥ 
ಸವ್‌ಸಾವಿರದೆಂಟ್ಲೂರ್‌ ಐವತ್ತೆಂಟರೊಳಗಿನ್ನು 
ನನ್ನಿಯಿಂದಲಿ ರಾಣಿಯ ಅಂತ್ಯ ವಿಧಿಯ ನಡೆಸಿದನು ॥ 
ಶ್ಲೋಕ 

ಅ೦ದು ನಿಜ ಸ್ವಾತಂತ್ರ್ಯಕೋಸುಗ ನಡೆದ ಯುದ್ಧವು ಇಂದಿಗೆ 
ತ೦ದುಕೊಟ್ಟು ಸ್ವರಾಜ್ಯ ಲಕ್ಷ್ಮಿಯ ಸಲಹುತಿರುವುದು ನಮ್ಮಿಗೆ ॥ 

ಚಾಲ್‌ 
ರೆ ಶೇಷನಗಿರಿ ಹರಿ ಪುಟ್ಟಣ್ಣರ-ನಂಜಣ್ಣರ-ನೀಲ್ಕಂಠರನು 
ರಿಸುತ ರಭಾನ್ಸಿ ರಣಾಗ್ರಣಿಯ ಲಾವಣಿ ರಚಿಸಿದ ವಿಷಧರನು ॥ 


೬ ಬ 


1" 


2 


19 


ಭಾರತದಾ ಸಾತಂತ್ಸ ಸಮರ ಸ್ವಾತಂತ್ರ್ಯ ವಿರಾಟರ ವಿಷಯವಿದು 


ಭಾರತೀಯ ಸ್ನಾತ೦ಂತ್ರ ದಿನೋತವದಮರ ಸರಣೆಯೊಳಗುದಿಸಿಹುದು 


ವಂ ರಿ ~ 


೧ 


(6 


ಭಾರತಕ್ಕೆ ಪರದಾಸ್ಯ ಶೃಂಖಲೆಯು ಮೃತ್ಯುವಾದ ಆ ಸಮಯದಲಿ 

ಪಾರತಂತ್ರ್ಯ ಶಿರಮೆಟ್ಟಿ ಪೂ ಪೂರ್ಣ ಸ್ವಾತಂತ್ರ್ಯ ಪಡೆಯಬೇಕೆಂಬುತಲಿ ॥ 

ಭಾರತ ಕಾಂಗೆಸ್‌ ಸ್ಥಾಪನೆಕರ್ತರ ಡಾಕ್ಟರ್‌ ಹ್ಯೂಮರ ಶ್ರೇಣಿಯಲಿ 

ವರ ಬಂಗಾಳದ ಬ್ಯಾರಿಸ್ಟರ್‌ ಶ್ರೀ ಉಮೇಶ್ವಂದ್ರ ಬ್ಯಾನರ್ಜಿ ಕಲಿ ॥ 

ಭಾರತ ರಾಷ್ಟಕೆ ತಾರಕರೂಪದ ಸ್ವರಾಜ್ಯ ಮಂತ್ರವ ತಿಳಿಸುತಲಿ 

ಧೀರತೆಯಿ೦ ಜನಜಾಗೃತಿಗೊಳಿಸಿದ ದಾದಾಭಾಯ್‌ ನವರೋಜಿ ಕಲಿ ॥ 
ದೊಡ್ಡುಡಾನ್‌ 

ಭಾರತಮುಸ್ಲಿಂ ಪೂರ್ಣಸುಧಾರಕ ನ ನ್ಯಾಯಮೂರ್ತಿ ತಯಬ್ದೀಯವರು 

ಭಾರತರಾಷ್ಟ್ರದ ಪ್ರತಿನಿಧಿ ಸಂಸ್ಥೆಯು ಕಾಂಗೆಸ್‌ ಒಂದೇಯನಿಸಿದರು ॥ 

ಭಾರತದುಪ್ಪನು ಉಂಡಿಹನೆಂದಾ ಸರ್‌.ವಿಲಿಯಮ್‌ ವೆಡರ್‌ ಬರ್ನ್‌ರವರು 

ಮಾರಲೆ ಮಿಂಟೊ ಸುಧಾರಣೆ ದುಷ್ನಲ ಜಾತಿದ್ದೇಷ ತಡೆಗಟ್ಟಿದರು ॥ 

ಚಿಕ್ಕುಡಾನ್‌ 

ಬಂಗಾಳದ ಸಿಂಹ ಸುರೇಂದ್ರನಾಥ ಬ್ಯಾನರ್ಜಿ 

ವಂಗ ಭಂಗದ ಚಳುವಳಿ ಬಹಿಷಾ ್ವರದಾ ಭರ್ಜಿ ॥ 

ಶೃಂಗಾರದ ಬೊಂಬಾಯ್‌ ಫಿರೋಜಶಹ ಮೇಥಾಜಿ 


20 ಸ್ವಾತಂತ್ರ್ಯ ವಿರಾಟರು 


ತು೦ಗವಿಕ್ರಮ ಕಾ೦ಗ್ರೆಸ್‌ ಆಧಾರಸ್ಥಂಬರ ಗುರುಜಿ ॥ 
ಶ್ಲೋಕ 
ಅರ್ಥಶಾಸ್ತ್ರದ ರಾಜಕೀಯದಿ ರಾನಡೇ ಗುರುವಾಕ್ಕ್ಯದಿ 
ಸ್ವಾರ್ಥತ್ಕಾಗದಿ ತಿಲಕ ಸ್ನೇಹದಿ ರಾಷ್ಟಸೇವೆಯ ಕಾರ್ಯದಿ ॥ 
ಚಾಲ್‌ 

ಧಾರತಸೇವ ಸಮಾಜ ಸ್ಥಾಪನಾಚಾರ್ಯ ಸೂರ್ಯ ಗೋಖಲೆಯೆಂದು 
ಪೂರಸನಾತನ ಭಾರತೀಯರೂಳು ಇಂದಿಗು ಕೀರ್ತಿಯು ಬೆಳಗಿಹುದು ॥ 
ಶಿಕ್ಷಣಕ್ಷೇತ್ರದಿ ಕಾಶಿಯ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪಕರು 
ತೀಕ್ಷಣಹೃದಯದ ಸೌಮ್ಯಸುಬುದ್ಧಿಯ ಮದನಮೋಹನ್ಮಾಳ್ವೀಯವರು ॥ 
ಅಕ್ಷಯಭಾರತ “ಹೋಂ ರೂಲ್‌ ಚಳುವಳಿ” ಥಿಯಾಸಫೀ ನಿರ್ಮಾಪಕರು 
ಕುಕ್ಷಿಯ ಅ೦ತರರಾಷ್ಟೀಯ ಸಿಂಹಿಣಿ ಆನಿಬೆಸೆಂಟ್‌ ಧೀಮಾನ್ಹಿತರು ॥ 
ರಾಕ್ಷಸವೃತ್ತಿ ಬ್ರಿಟೀಷರನ್ಯಾಯದಿ ಮಾಂಡಲೆ ಜೈಲೊಳಗಿದ್ದವರು 
ಮೋಕ್ಷದ ಗೀತಾರಹಸ್ಯ ರಚಿಸಿದ ಮರಾಠ ಕೇಸರಿ ತಿಲಕ್ಕರು ॥ 

ದುಡ್ಡುಡಾನ್‌ 

ಅನಿರ್ಬಂಧ ಮೇಣ್‌ ಅನಿರ್ವಚನೀಯತೆ ಸ್ವಾತಂತ್ರ್ಯವು ಬೇಕೆಂದವರು 

ನಸ್ತೋಮಪ್ತಿಯ ನೆಹರುವರದಿಯಾ ಪಂಡಿತ ಮೋತೀಲಾಲ್‌ ನೆಹರು ॥ 
ದಾನವರೂಪಿನ ಸೈಮನ್‌ ಸಮಿತಿಯ ಬಹಿಷ್ಕರಿಸಿ ತನುಮರೆತವರು 
“ಅನ್‌ಹ್ಯಾಪಿಇಂಡಿಯ” ಗ್ರಂಥಕರ್ತ ಶ್ರೀ ಲಾಲಲಜಪತ ರಾಯ್‌ರವರು. 

ಚಿಕ್ಕುಡಾನ್‌ 

ನರಯಜ್ಞವ ನಡೆಸಿದ ರೌಲೆತ್‌ ಶಾಸನದೆದುರು 
ಶಿರಬಾಗದೆ ಶ್ರಮಿಸಿದ ದೆಹಲಿಯ ಅಜಮಲ್‌ ಖಾನರು ॥ 


[? 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 21 


ಅರವಿಂದರ ಹೊಸಪಥವೆಂದು ಕ್ರಾಂತಿಗೈ ದವರು 
ವರದೇಶಬಂಧು ಶ್ರೀ ಚಿತ್ತರಂಜನ್‌ ದಾಸ್‌ರವರು ॥ 


ಶ್ಲೋಕ 
ವಿಶವಾಪಿ ಅಹಿಂಸಿದೀಪಿ ಸ್ಪರಾಜ ಪಾಪಿ ಪದೀಪರು 
ಗ 1 ಎಂ ರಿ ಜಾ 
ವಿಶ್ವಪ್ರೇಮ ಸ್ವಶಕ್ತಿಸೋಮ ಮಹಾತ್ಮಗಾಂಧಿ ಹುತಾತ್ಮರು ॥ 
ಚಾಲ್‌ 


ನಿರಾಸಯಂಥ ಭಯಂಕರ ಪಾಪವು ಬೇರೊಂದಿಲ್ಲವಂದುಸುರಿದುದು 
ಭಾರತಕೋಕಿಲೆ ಶೀಲೆಸರೋಜಿನಿದೇವಿ ಮಧುರವಾಣಿಯಾಗಿಹುದು ॥ 

೩ 
ಜಾತೀಯತೆ ನಮ್‌ ರಾಷ್ಟ್ರೀಯತ್ವದ ವಿರೋಧಗ್ರಹವೆಂದೊರೆದವರು 
ಅತಿಶಯಗಾಂಧಿಯ ಬಲಭುಜ ಡಾಕ್ಟರ್‌ ಅನ್ಸಾರಿ ಉಜ್ವಲ ರಾಷ್ಟ್ರೀಯರು ॥ 
ಖ್ಯಾತಿಯ ನವಮನ್ವಂತರ ಗಾಂಧಿಯ ನೀತಿಯ ಚೇಷ್ಟಯಗೈದವರು 
ನೂತನಭಾರತ ಸಂಧಾನಚತುರಾ ವಲ್ಲಭಬಾಯಿಪಟೇಲ್‌ರವರು 
ಪ್ರೀತಿಯೊಳೆಮ್ಮಯರಕ್ತದಿ ಭಾರತಚರಿತೆಯ ಬರೆವೆವುಯೆಂದವರು 
ಭೀತಿರಹಿತ ಆದರ್ಶನಾರಿಮಣಿ ನೀಲಿಸೇನ ಗುಪ್ತಾಂಕಿತರು ॥ 


ದೊಡ್ಡುಡಾನ್‌ 
ಭಾರತ ಬಂಧವಿಮೋಚನೆಗೋಸುಗ ಯುದ್ಧವಮಾಡಿದ ಸ ಸದೃಢರು 
ರಿ ಅಜಾದ್‌ಹಿಂದ್‌ ಸರ್ಕಾರ ರಚಿಸಿದ ಚ ಬೋಸ್‌ರವರು॥ 
ಭೂರಿಪ್ರತಾಪದ “ಮಾಣಿಕ್‌ತಲಾವದ” ಗ ನಪ್ಪಕಾರಸ್ಥಾನೋಜ್ವಲರು 
ಭಾರತದಾ ಪುದುಚೇರಿ “ಮಹರ್ಷಿ ಅರವಿ೦ಂದಘೋಷ್‌” ಸಂಪೂಜಿತರು ॥ 


22 ಸ್ವಾತಂತ್ರ್ಯ ವಿರಾಟರು 


ಚಿಕ್ಕುಡಾನ್‌ 
ಡೆಲ್ಲಿಯೊಳಗೆ ಬಾಂಬಿನಾಸೋಟ ನಡೆಸಿದಂಥವರು 
ಗಲಿಗೇರ್ದ ಭಗತ್‌ಸಿಂಗ್‌, ರಾಜಗುರುವು, ಶುಕದೇವ್‌ರು ॥ 
ಇಪರದಿ ಗಲ್ಲಿನಾಪಶುಗಳಾಗಿ ಮಡಿದವರು 
ಮಲ್ಲಪ್ಪ ಧೀರಧನಶೆಟ್ಟಿಯು ಮುಂತಾದವರು ॥ 
ಶ್ರೋಕ 
ಇವರ ತೆರ ಸ್ವಾತಂತ್ರ್ಯ ಸೂರ್ಯರ ಚರಿತೆ ಬೇಕಾದಷ್ಟಿದ 
ಅವರು ಗಳಿಸಿದುದನ್ನು ನಾವ್ಗಳು ಉಳಿಸಿಕೊಳ್ತುದು ಸತ್ಕದೆ ॥ 
ಚಾಲ್‌ 
ದೊರೆಶೇಷಗಿರಿಹರಿ ಪುಟ್ಟಣ್ಣರ ಗುರುನಂಜಣ್ಣರ ಕೃಪಪಡೆದು 
ಭಾರತೀಯ ಸ್ವಾತಂತ್ರ್ಯದಿನೋತ್ಸವಕೀ ಪದ ವಿಷಧರ ರಚಿಸಿದುದು ॥ 
೪. ನಿಷ್ಕಾಮ ಕರ್ಮಯೋಗಿ ಮಹಾತ್ಮ ಗಾಂಧಿಜಿ 
ಧಾಟಿ : ಖಡೀಚಾಲ್‌ 
ದೇವರ ದೇವನ ಭಾರತ ಮಾತೆಯ ಜೀವಾತ್ಮನೆ ಶ್ರೀ ಗಾಂಧೀಜಿಯೇ 


ಶ್ರೀವಧುವಿನ ಸಾಮ್ರಾಜ್ಯದ ಶಿಖರದಲಿ ಮಂಡಿಸಿದೆಯ ನೀ ಬಾಪುಜಿಯೇ॥ 


೧ 


ಶುದ್ಧ ಅಹಿಂಸೆಯ ಬುದ್ಧನನ೦ತರ ಪ್ರಬುದ್ಧಭಾರತ ಖಂಡದಲಿ 
ಯುದ್ಧಪ್ರಸಿದ್ದರ ಕಾಥೇವಾಡದ ಪೋರ್‌ಬಂದರ್‌ ಯೆಂಬೂರಿನಲಿ ॥ 


ಠಿ 
ವೃದ್ಧಭಾರತದ ನಿಷಿದ್ಧದಾಸ್ಕದ ಶ್ರಾದ್ಧಮಾಡಿ ತರುವಾಯದಲಿ 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 23 


ಉದ್ದರಿಸುವೆ ನಾನನಾದಿಪದ್ಧತಿಗೆ೦ಬುತ ಬುದ್ಧನ ಮಾರ್ಗದಲಿ ॥ 
ಬುದ್ಧಿ ಪರಾಕ್ರಮಿ ಕಬಾಗಾಂಧಿ ಸದ್ಧರ್ಮ ಸನಾತನಿಗರ್ಭದಲಿ 
ಶ್ರದ್ಧಸಮನಿತ್ವ ನೂತನಬುದ್ಧನು ಯೆನಿಸಿದ ಗಾ೦ಧಿಯು ಜನಿಸುತಲಿ ॥ 
ದೊಡ್ಡುಡಾನ್‌ 
ಕಳೆಯುತ ಬಾಲ್ಯವ ಬೆಳೆಯುತ ವಿದ್ಯದ ಕೈಪಿಡಿ ಸವಿಮುಡಿ ಬೆಳಕಿನಲಿ 
ಬೆಳಗುವ ಯೌವನ ಮೊಳೆಯುವ ಮುಂಚೆಯೆ ಮಾತಾ ಪಿತರಾಕಾಂಕ್ಷೆಯಲಿ॥ 
ಇಳೆಯೊಳು ವನಿತಾ ಸೌಭಾಗ್ಯಶರದಿ ಕಸ್ತೂರಬಾ ಕರ ಪಿಡಿಯುತಲಿ 
ತಳೆದು ಬ್ಯಾರಿಸ್ಟರ್‌ ಪದವಿಯ ಲಂಡನ್‌ ವಿಶ್ವವಿದ್ಯಾಲಯ ನೆಳಲಿನಲಿ ॥ 
ಶ್ಲೋಕ 
ಮದ್ಯ ಮಾಂಸ ಪರಾಂಗನೇಯರ ಸಂಗ ವರ್ಜಿತ ಕ್ಷೇತ್ರದಿ 
ಉದ್ಯಮಿ ಎದ್ಯಾರ್ಥಿಯಾಗುತ ಮಾತೆಯಾಶೀರ್ವಾದದಿ ॥ 
ಚಾಲುಡಾನ್‌ 
ಭಾರತೀಯ ಮೇಣ್‌ ಬ್ರಿಟೀಷ್‌ ಸಂಸ್ಕೃತಿಯ ಅನಂತ ಅನುಭವ ಪಡಯುತಲಿ 
ದೊರೆತನ ಮತ್ತು ಗುಲಾಮ್ಹನವರಿಯುತ ರಾಜಕೀಯವನು ಬೆಳೆಸುತಲಿ ॥ 
ಚಿರಸ್ಥಾಯಿ ಸ್ವಾತಂತ್ರ್ಯ ಸೂರ್ಯಪ್ರಭೆ ಪ್ರಪಂಚ ಬೆಳಗಲಿಯನ್ನುತಲಿ 
ಭಾರತ ಸೇವಕ ಆವಿಷ್ಕರ್ತನು ಕಾಲಪುರುಷನೆಂದೆನಿಸುತಲಿ ॥ 
ಚಿಕ್ಕುಡಾನ್‌ 
ನವರೋಜಿ ಸುಧಾರಣ ಕಾಂಗ್ರೆಸ್‌ ವೃಕ್ಷವನು ಕೆತ್ತಿ 
ನವ ಲೋಕಮಾನ್ಯ ಶ್ರೀತಿಲಕ ಧರ್ಮ ಶಿರವೆತ್ತಿ ॥ 
ನವ ಭಾರತದಾಧ್ಯಾತ್ಮಿಕದ ಗೀತೆ ಪಸರೆತ್ತಿ 
ನವನಿಧಿಗಳ ಇಂಗ್ಲೆಂಡ್‌ ರಾಜಸಿರಿಯ ಕಡಗೊತ್ತಿ ॥ 


24 ಮಹಾತ್ಮ ಗಾಂಧೀಜಿ 


,  ಗುಲ್ಲುಡಾನ್‌ 
ಮಧುವಿನಾಸ್ತಾದ ಮಡುವಿನಂತೆ 
ವಧುವಿನೆಳೆ ಯೌವನ ಸಿರಿಯಂತೆ 
ಸುಧೆಯ ಸೌಂದರ್ಯ ಶರಧಿಯಂತೆ 
ಖಾದಿ ತವರುಮನೆ ಸ್ವತಂತ್ರಭಾರತ ಖಂಡವೆನ್ನುವಂತೆ ॥ 
ಶ್ಲೋಕ 
ಅಸಹಕಾರ ಅಹಿಂಸೆ ಶಕ್ತಿ ಅಭಿನ್ನ ಜೀವನ ಪಥದಲಿ 
ವಿಸರ ಮುಕ್ತ ಪ್ರಸಕ್ತ ಬುದ್ಧನೆ ಜಗವ ಸಲಹಿದೆ ಶ್ರಮದಲಿ ॥ 
ಚಾಲ್‌ 
ದೇವಕಿತನಯನ ನಿಷ್ಕಾಮತ್ವದ ರಾಜಯೋಗಿ ಶ್ರೀ ಗಾಂಧಿಜಿಯೇ 
ಶ್ರೀವಧುವಿನ ಸಾಮ್ರಾಜ್ಯಶಿಖರದಲಿ ಮಂಡಿಸಿದೆಯ ನೀ ಬಾಪೂಜಿಯೆ ॥ 
ಕ್ರ 
ಈತೆರ ಶಾಂತೀವಾದ ಭವಿಷ್ಯದ ಈಶ್ವರ ಹುಚ್ಚನು ಅನವರತ 
ಭೂತದಯಾಪರನೆನ್ನಿಸಿ ದಕ್ಷಿಣ ಆಫ್ರಿಕ ಹಿಂದೀ ಜನಕೆನುತ ॥ 
ಜಾತಿ ಮತಾಂತರ ಭೂತವನೋಡಿಸಿ ಹಕ್ಕುಬಾಧ್ಯತೆಯ ನಿರ್ಮಿಸುತ 
ನೀತಿಪಥವನಪರೋಕ್ಷದಿ ಮೆಟ್ಟುತ ಭಾರತ ಕಾಂಗೆಸ್‌ ಬೆಳಗಿಸುತ ॥ 
ಖ್ಯಾತಿಯಾ೦ತ ಜನರೊಂದಿಗೆ ಲಂಡನ್‌ ಚಕ್ರಗೋಷ್ಠಿಯೊಳು ರಂಜಿಸುತ 
ಪ್ರೀತಿಯ ಇಂಗ್ಲಂಡ್‌ ಸಾಮ್ರಾಟ್‌ ಪ್ರಾರ್ಥನೆ ದೃಢವಿಶ್ವಾಸಕೆ ಮನಗೊಡುತ ॥ 
ದೊಡ್ಡುಡಾನ್‌ 
ಲೋಕಹಿತಾರ್ಪಿತ ಪ್ರಾಣಪ್ರದೀಪನು ವಾರ್ಧಾಶ್ರಮದೊಳು ನೆಲೆಸುತಲಿ 


ಇ 


ಸಕಲ ಕಲಾನಿಧಿ ಸತ್ಯಾಗ್ರಹ ಮೇಣ್‌ ರಚನಾತ್ಮಕ ಸತ್ಕಾರ್ಯದಲಿ ॥ 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 25 


ಲೌಕೀಕದಿ ಹರಿಜನರುದ್ಧಾರದ ಸರ್ವಸಮತ್ವವ ಬೆಳೆಸುತಲಿ 
ಸಕಲರ ಆರ್ಥಿಕ ದುಃಸ್ಥಿತಿದೂಡುವ ಚರಕಾ ಸಂಘವನಿರಿಸುತಲಿ ॥ 
ಶ್ಲೋಕ 
ವರುಷ ವರುಷಕು ಪ್ರಗತಿಪೂಂದುವ ಯೋಗಯುಕ್ತ ಸ್ತಭಾವದಿ | 
ಹರುಷಗೊಳ್ಳುವ ಸ ಸತ್ಯಶೋ €ಧನೆ ಕಾರ್ಯಸುಧೆಯಾಸ್ವಾದದಿ ॥ 
ಚಾಲುಡಾನ್‌ 
ಭುವನದಿ ದೈಹಿಕ ನಿರುತ ಮಾನಸಿಕ ಚೈತನ್ಯ ಬೆಳಸಲು ಗಾಂಧಿಜಿಯು 
ೇವನಪಥದೊಳು ಸುಖವು ಮತ್ತು ಸೂಬಗುದಿಸುವಂತೆ ಸದ್ಗುಣನಿಧಿಯು ॥ 
ಅಸಾ ಹಗಲಿರುಳೆನ್ನದೆ ಸರ್ವಮಾರ್ಗದೊಳು ಮನು ಮುನಿಯು 
ಮುವತ್ತೆಂಟು ಸಂವತ್ತರ ದುಡಿದೂ ಬಾಳಿದ ಭಾರತ ಭೂಪತಿಯು ॥ 
ಚಿಕ್ಕುಡಾನ್‌ 
ಅದಕೋಸುಗ ಭಾರತ ಪ್ರಜೆಗಳಾದ ನಾವುಗಳು 
ವೇದಾಂತ ವೇದ್ಯನೆಂದೆನಿಸಿದವನ ಚರಣದೊಳು ॥ 
ಹೃದಯಾರವಿಂದದೊಡನಿರಿಸಿ ಶಿರವ ಪ್ರೇಮದೊಳು 
ಆದರದ ಕೃತಜ್ಞತೆ ಸಲಿಸಿ ಗಾಂಧಿ ಭಕ್ತಿಯೊಳು ॥ 
ಗುಲ್ಲುಡಾನ್‌ 
ಬೃಹದ್‌ ಹಿಂದೀಯರೆಂದರಿಳೆಯ 
ಮಹಾ ಮಹಿಮೋನ್ನತರೊಂದನೆಯ 
ಮೋಹಿಸುತ ಅರ್ಪಿಸುತಿಹ ಪರಿಯ 
ಅಹಿಪತಿ ಪೊಗಳಲು ಅಸದಳವನ್ನುವ ಮಹಿಮ ಗಾಂಧಿ ಸಿರಿಯ ॥ 


26 ಮಹಾತ್ಮ ಗಾಂಧೀಜಿ 


ಶ್ರೋಕ 
ಕೋಟಿ ಚಂದ್ರಾದಿತ್ಯ ಕಿರಣದ ಪರಂಜ್ಯೋತಿ ಸ್ವರೂಪಗೆ 
ಸಾಟಿಯಾರ್‌ ನವಖಂಡ ಪೃಥ್ವಿಲಿ ಗಾ೦ಧಿಜಿಯ ನಿಜಪರ್ಮೆಗೆ ॥ 


ದೇವರ ಮಗ ಆ ಕಿಸನ ಆಹುತಿ ಧರ್ಮದಿ ಬೆಳಗಿದ ಗಾಂಧಿಜಿಯೇ 
ಶೀವಧುವಿನ ಸಾಮಾಜ, ಶಿಖರದಲಿ ಮಂಡಿಸಿದೆಯ ನೀ ಬಾಪುಜಿಯೇ ॥ 
ಸನುವನ ಬಹಾಂಡದಿ ಭಾರತಕೀರ್ತಿಯ ಮೆರೆಸುತಲಿ 


ದ 
ಸಾಗರದಾಚಿನ ಪಪಂಚ ಸುತುತ ಭಾರತ ರಾಷ್ಟದ ಧ್ವ ಧಜದಡಿಲಿ ॥ 


GC 
ಎ 
| 
| 
(₹4 
8 
ಲ 
೫೬ ಖಿ 
೩ 
ನ 
tl 


ವಬಾಷ ಪುಣ್ಯ ಭೂಮಿಯಲಿ 

ರಾಗದ್ವೇಷ ಟಕ ಹಿಂದೀ ಗಾಂಧಿ ಕುಲೊ ಲೋದ್ಧವ ಬಾಳುತಲಿ ॥ 

ಹೀಗಿರುವಾಗಲೇ ಶಾಂತಿಸ್ಥಾಪನೆಗೆ ದೆಹಲೀ ನಗರವ ಸೇರುತಲಿ 

ತ್ಯಾಗ | ಶಿಖಾಮಣಿ ಕಾರ್ಯಗೌರವದಿ ಯಿರುತಿರ ಬಿರ್ಲಾ ಭವನದಲಿ ॥ 
ದೊಡ್ಡುಡಾನ್‌ 

ಅಷ್ಟರೊಳುದಿಸಿತು ಮರಣದಸೂಚನೆ ಪ್ರಾರ್ಥನೆಗೊರಡುವ ಸಮಯದಲಿ 

ದುಷ್ಟ ಗೋಡೆ ಗುಂಡೊಡೆಯಲು ತಕ್ಷಣ ಪ್ರಾಣವು ಮೌನ ಸಮಾಧಿಯಲಿ ॥ 
ಸೃಷ್ಟಿಗೊಡೆಯ ರಾಮಧ್ಯಾನವ ಮಾಡಿಸಿ ನಿರಾಕಾರನಡಿದಾವರೆಲಿ 
ನಿಷ್ಠಯಿಂದ ಸಂತುಷ್ಟಿಯೊಳಿರಿಸಿತು ಮಹಾತ್ಮಗಾ೦ಂಧಿಯ ಕುಶಲತೆಲಿ ॥ 
ಶ್ಲೋಕ 

ಪರಮ ಬೋಸರ ಸ್ಮರಣೆ ಮಾತ್ರದಿ ಮರಗುತಿಹ ಭರತಾಂಬೆಗೆ 

ಮರಳಿ ವೊದಗಿತು ಗಾಂಧಿ ಮಹಿಮನ ಮರಣವಾರ್ತೆಯು ಬಗೆಬಗೆ. 
ಚಾಲುಡಾನ್‌ 

ಇಂಥ ಮರಣ ಸಂಭವಿಸಲು ಗಾಂಧಿಗೆ ಕೂರಗಿ ಮಂತ್ರಿ ಅಧಿಕಾರಿಗಳು 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 27 


ಅಂತರಂಗ ಬಹಿರಂಗ ಭಾವದೊಳು ವಿಧಿಯ ನಿಪೇಧಿಸೆ ವ್ಯಸನದೊಳು || 

ನಂತರವೈಸ್ರಾಯ್‌ ಗಾಂಧಿಯ ಮರಣದವಾರ್ತೆಯ ಕೇಳುತ ದುಃಖದೊಳು 

ಎಂಥ ಮರಣವಿದು ಓ ಗಾಡ್‌ಯೆನ್ನುತ ಬಂದು ಸುರಿಸೆ ಜಲ ನೇತ್ರದೊಳು॥ 
ಚಿಕ್ಕುಡಾನ್‌ 


ಕೊಟ್ಟನೇ ಮೃತ್ಯುವಿಗಭಯವನು 

ಬಿಟ್ಟನೇ ಜಗದಭಿಮಾನವನು ॥ 

ತೊಟ್ಟನೇ ಕೈವಲ್ಯದಂಗಿಯನು 

ಕೆಟ್ಟವೆ ಅಕಟಕಟೆನ್ನುವ ಪ್ರಜೆಗಳು ರೋದಿಪ ಪರಿಗಳನು ॥ 
ಶ್ಲೋಕ 

ಬರೆದು ವರ್ಣಿಸಲಾಗದವಮಮಾ ಲೇಖಕನಿಗರಿವಪುದೇ 

ಪರಮ ಪಿತನನು ಕಳೆದುಕೊಂಡಿಹ ತರಳರಿಗೆ ಅದು ತಿಳಿದಿದೆ ॥ 


ಚಾಲ್‌ 
ಜೀವಹಿಂಸೆ ಅನ್ಕಾಯವಂದುಸಿರಿದ ಪೈಗಂಬರ್‌ ತತ್ವದ ಗಾಂಧಿಜಿಯೆ 
ಶ್ರೀ ವಧುವಿನ ಸಾಮ್ರಾಜಶಿಖರದೊಳು ಮಂಡಿಸಿದೆಯ ನೀ ಬಾಪುಜಿಯೆ॥ 
ಕೋಮಲಹೃದಯದ ನೆಹರೂ ದುಃಖವ ಸತಿ ಮೌಂಟ್‌ಬ್ಯಾಟನ್‌ ಕೇಳುತಲಿ 
ಕಾಮಿತಾರ್ಥ ಫಲದಾಯಕ ನೆಹರೂ ಮನದಿ ಧೈರ್ಯವಿಡಿರೆನ್ನುತಲಿ ॥ 


ಮಹಾತ್ಮ ಗಾಂಧೀಜಿ 


ವಿಮಲ ಸ ತೃಮೇವೋದ್ಧ ರಾಮ್ಯಹಂ ಬಿರುದಿನ ನೃಪರಿಳಯಾಳುತಲಿ 

ಕ್ರಮದೊಳು ಸರ್ಗದ ದಾರಿಯ ಹಿಡಿದರು ಅಸ್ಥಿರ ಜೀವನವನ್ನುತಲಿ 

ಕ್ಷಮೆ ದಮೆಯಿಂದಲಿ ಪಾರಮಾರ್ಥ ಮೇಣ್‌ ಪ್ರಪಂಚದನುಭವ ಪಡೆಯುತಲಿ 

ಈ ಮಹಿ ಪ್ರಜೆಗಳ ಪ್ರೇಮದಿ ಸಲಹಿರಿ ಭಾರತಮಾತೆಯ ಕರುಣದಲಿ ॥ 
ದೊಡ್ಡುಡಾನ್‌ 

ಪಂಚ ಭೂತದಿ೦ದಂಚಿತಮಾಗಿಹ ಕಾಯವು ಯಾರಿಗು ಸ್ಥಿರವಲ್ಲ 

ವಂಚನೆ ಮೇಣ್‌ ನಿರ್ವ೦ಚನೆರಹಿತರು ಅಜ ಹರಿ ಹರರಿಗು ಬಿಡಲಿಲ್ಲ 

ಸಂಚಿತ ಆಗಮ ಪ್ರಾರಬ್ಬದೊಳಗಿದೆ ಕ್ಷಣ ಭಂಗುರವಿದು ಜಗವೆಲ್ಲ 

ಕಿಂಚಿತ್‌ ಜ್ಞಾನದ ಸಾನ ನ ದರೆ? ಮಾಯಾಪ್ರಪಂಚದ ಸೋಂಕಿಲ್ಲ ॥ 

ಶ್ಲೋಕ 

ತಂದೆಯಿಲ್ಲದ ಜನತೆಗಾಶೀರ್ವದಿಸಿಯನ್ನುತ ಲಗುಬಗೆ 

ಅ೦ದು ನಲವತ್ತೆಂಟು ಜನವರಿ ಮುವತ್ತೊಂದನೆ ತೇದಿಗೆ ॥ 
ಚಾಲುಡಾನ್‌ 

ರಾಮಭಜನೆ ಪ್ರಿಯ ಗಾಂಧಿ ಕಳೇಬರ ಜಗನ್ಮೋಹನಾಕಾರದಲಿ 

ಸಮಸ್ತ ಆ ಜಃ ಮಿಗೆ ಶೋಭಿಸುತಿಹ ಮರುಸಮಯದಲಿ ॥ 

ಅಮಿತ ರಾಜಮರ್ಯಾದೆಗಳೂಂದಿಗೆ ಬಿಜಯಗೈಸಿ ರಾಜಘಾಟಿನಲಿ 

ಆ ಮನು ಮಾರ್ಗದಿ ದಹನವಗೈದರು ರಾಮದಾಸ್‌ ಗಾಂಧಿಯು ದುಃಖದಲಿ॥ 
ಚಿಕ್ಕುಡಾನ್‌ 


ಎಲ್ಲೆಲ್ಲು ದುಃಖ ಸಂತಾಪ ಸಭೆಗಳ್ಳಯವಾಯ್ತು 

ಎಲ್ಲೆಲ್ಲು ಅಮಿತ ಹರತಾಳ ಯಶಸ್ವಿಯೊಳಾಯ್ತು 
ಎಲ್ಲೆಲ್ಲು ಅನ್ನ ಮೇಣ್‌ ವಸ ಸ್ತ್ರದಾನಮಯವಾಯ್ತು' 
ಎಲ್ಲೆಲ್ಲು ಗಾ೦ಧಿಯಾತ್ಮಕ್ಕೆ ಶಾಂತಿ ಕೋರಾಯ್ತು | 


ಸ್ವಾತಂತ್ರ್ಯ ಸಮರದ ಲಾವಣಿಗಳು 29 


ಗುಲ್ಲುಡಾನ್‌ 
ಬೃಹದ್ಭಾರತದ ಪ್ರಜೆಗಳಳುತ 
ಸ್ನೇಹಸಂಸರ್ಗದಿ ಮನವಿಡುತ । 
ಪರಮಾತ್ಮರ ಚಿತಾಭಸ್ಮ ತರುತ 
ಮಹಿರುಹಶಿಲೆಗಳು ಕರಗುವಂತೆ ನದಿಗಳಲಿ ವಿಸರ್ಜಿಸುತ ॥ 
ಶ್ರೋಕ 
ಜಗದೊಳಿದ ಬರದೋದಿ ಕೇಳುವ ತ್ಯಾಗಿಗಳ ಸದ್ದ೦ದಕೆ 
ಯೋಗಪೂರಿತ ಚತುರವಿಧ ಪುರುಷಾರ್ಥ ಲಭ್ಯವು ಅಂತ್ಯಕೆ | 
ಚಾಲ್‌ 
ಶ್ರೀವರನಂಫ್ರಯ ಭಕ್ತ ತುಕನ್‌ಗಿರಿ ಗುರುಪಟ್ಟಣ್ಣನ ಗಾಂಧಿಜಿಯೆ 
ಕೋವಿದ ನ೦ಜನ ನೀಲ್ಕಂಠನ ವಿಷಕಂಠನು ರಚಿಸಿದ ಪದ ಸಿರಿಯೆ ॥ 


* ೫ ೫% 


೫. ನೇತಾಜಿ 
ಅಭಿಮಾನ ಮೇರು ಬೋಸ ಬಾಬು ಸುಬಾಸ ಚಂದ್ರ 
ಸೌಭಾಗ್ಯ ಭಾರತಿಯಳ ಈ ಭುವನರಾಜ್ಞಿಗೈದೆ ॥ಪಲ್ಲವಿ॥ 
ಶ್ರೀಮಂತ ಕುಲದಿ ಜನಿಸಿ ಧೀಮಂತಧೀರನೆನಿಸಿ 
ಪ್ರೇಮಾಂತರಂಗವೆರಸಿ ಸೀಮಾಂತ ರಾಷಪಡೆದೆ ॥೨॥ 
ಖು 


ಪರದೇಸಿ ರಾಜನೀತಿ ಗುರುಗಾಂಧಿ ತತ್ವದಿಂದ 
ಜಾರದೆಂದು ನಾಡಿನಿಂದೆ ಬೇರೊಂದು ಮಾರ್ಗವಿಡಿದೆ WAI 


30 


ಏಕಾಂತವಾಸದಲ್ಲಿ ಏಕೇನುಯೆಂಬುದರಿದು 
ಏಕಾಂಗವೀರನಾಗಿ ಏಕಾಧಿಪತ್ಯಪಡೆದೆ 


೦ಗರನ 


ಆ ತ್‌್‌ 
ರ೯ಡ್ರ ಬಗೆಯನರಿತು ನೂರ್ಮಡಿಯ ಶಕ್ತಿ ಪಡೆದೆ 


3, 


ಜರ್ಮನಿಯ ಸೇರಿ ಮೊದಲು ಮಾರ್ಮಲೆತ 
ಇ 

ಜಾಪಾನ ನೆರವಿಯಿಂದ ನೀ ಪಡೆದು ಅಂಡಮಾನ 

ದ್ವೀಪಾ೦ತದಿ೦ದ ಹೊರಟು ಅಪರೂಪ ಯುದ್ಧಗೈದೆ 


ರಣಯಜ್ಞಕಾಗಿ ನಡೆದು ರಣಭೇರಿಯನ್ನು ಹೊಡೆಸಿ 
ಮಣಿಪುರದ ಇಂಫಾಲೊಳಗೆ ರಣಲಕ್ಷ್ಮಿ ಹಸ್ತವಿಡಿದೆ 


ಆಜಾದಹಿ೦ದ ಸರಕಾರ್‌ ಧ್ವಜದಡಿಯೊಳಿರಿಸಿ ಕಾರ್ಬಾರ್‌ 


ನಿಜ ಹಿಂದು ಮುಸ್ಲಿಮೈಕ್ಕ ಸೃಜಿಸಿಹುದು ನಿನ್ನ ದಯದೆ 


ಭಾಷಾಭಿಮಾನವಡೆದ ವಿಷಧರನ ಅಮೃ ತಕಂಠ 
ಘೋಷಿಸುವ ಕೃತಿಗಳಿಂದ ತೋಷಿಸಲಿ ಜಗವುಯೆಂದ 


ನೇತಾಜಿ 


॥೪॥ 


25H 


Nell 


a 


lola 


WI 


Ne ll 


॥೧೦॥ 


31 


೬. ಜವಾಹಿರ್‌ಲಾಲ್‌ ನೆಹರು 
ಜೈ ಭಾರತಮಾತೆಯ ಕಂಠಾಭರಣಾ 
ಭಾರತ ಮಂತ್ರಿಯೆ ನಿನಗೆ ನಮೋ ॥ಪಲ್ಲವಿ॥ 


ನೆಹರೂ ವಂಶದ ಕೀರ್ತಿಲಲಾಮ 

ಐಹಿಕ ಭೋಗದ ಶಿಖರದ ಸೋಮ । 

ಮೋಹನದಾಸ್‌ ಜೈಗಾ೦ಧಿಯ ಕುಸುಮ 

ಅಹಿ೦ಸತತ್ರದ ಸುಧೆಯ ಸುಧಾಮ Tel 


tl 


ಯೂರೋಪ್‌ ಖಂಡದಿ ಎದ್ಕವ ಕಲಿತ 

ಬಾರಟ್ಲಾ ಘನ ಪದವಿಯ ಬೆರೆತ 

ಪರಮ ಬ್ರಿಟಿಷರ ಹೃದಯವನರಿತ 

ಭಾರತ ಬಂಧಿವಿಮೋಚನೆದಾತ ॥೨॥ 


ಗ್ಯಾರೀಬಾಲ್ಲಿಯ ಚರಿತೆಯನೋದಿ 

ಭಾರತ ಕ್ರಾಂತಿಗೆ ಹಾಕಿದೆ ಹಾದಿ 

ಪರರ ಪ್ರಲೋಭನ ಮಾಡುತ ಬೂದಿ 

ಭಾರತಕಾಂಗೈೆಸ್‌ ಭವ್ಯಪ್ರವಾದಿ IA 


ಮೋತೀಲಾಲರ ಮೋಹನಕುವರ 

ಜಾತಿಮತ್ತರ ಸಂಗವಿದೂರ | 

ನೀತಿವಿಶಾರದ ಕಾಂತಿವಿಹಾರ 

ನೇತಾಜಿಯ ನವಯುಗದಾತಾರ NSH 


ಆನಿಬೆಸೆಂಟರು ಹೂಡಿದ ಹೊಸದು 

ಅನುಪಮ ಹೋಂರೂಲ್‌ ಚಳುವಳಿಲಿಳಿದು 

ಜ್ಞಾನಿಶಿಖಾಮಣಿ ತಿಲಕರ ಬೆರೆದು 

ಜನಮಣಿಯೆನಿಸಿದೆ ತ್ಯಾಗದಿಬಲಿದು 1೫ 


32 ಜವಾಹಿರ್‌ಲಾಲ್‌ ನೆಹರು 


ಯುವಕಪ್ರಪಂಚದ ಪ್ರಭು ನೀನಿಂದು 

ನವಭಾರತ ನಿರ್ಮಾಣಕೆಯೆಂದು 

ಅವತರಿಸಿದ ಮಾಪುರುಷನುಯೆಂದು 

ಭುವನಪ ಪ್ರಸಿದ್ಧರು ಪೊಗಳಿಹರಿಂದು ॥೬॥ 


ಕ 


ತ 


೨ರತದಾರ್ಥಿಕ ಸ್ವಾತಂತ್ರ್ಯವನು 

ದೊರಕಿಸಿಕೊಳ್ಳಲು ಸಾಮ್ರಾಜ್ಯವನು 

ಹೋರಾಟದಿ ಪರದಾಡಿಸಿ ನೀನು 

ರರಿಸಿದೆ ಭಾರತದೀ ಭಾರವನು Mal 


el 


£1 


ಅಂತರರಾಷ್ಟ್ರೀಯ ದೃಷ್ಟಿಯ ಬೆಳೆಸಿ 

ಕ್ರಾಂತಿಯ ಭಾರತ ಶಾ೦ತಿಯವೆರಸಿ 
ನಿಂತಿರಲೆಂಬಾಶೋತ್ತರವಿರಿಸಿ 

ಅ೦ತರ್‌ವೇದನೆಯೊಳಗಿಹೆ ಶ್ರಮಿಸಿ ॥೮॥ 


ನ್ಯಾಯಶಾಸ್ತ್ರ ಪಾರಂಗತ ಖ್ಯಾತ 

ಧ್ಲೇಯಸಾಧನೆಯ ನಿಜಸಂಪ್ರೀತ 

ಕಾಯಶಕ್ತಿ ಕಲ್ಪನೆಗೆ ಅತೀತ 

ಪ್ರಿಯಸಂಭಾಷಣೆ ಸಮರಸದೂತ IE 


ಸನ್ನುತ ಶೇಷಾದೀಶನ ದಯದಿ 
ಕನ್ನಡಲಾವಣಿ ಗುರುವಾಶ್ರಯದಿ 
ಮನ್ನಣೆಪಡೆದಾ ವಿಷಧರ ಗಳದಿ 
ನಿನ್ನಯ ಕೀರ್ತಿಯು ಬೆಳಗಿತು ಜಗದಿ HOO 


ಜೇ ೫ೇ 3% 


ಲಾವಣಿ ವಿದ್ವಾನ್‌ ಎನ್‌. ವಿಷಕಂಠರಾವ್‌ ಡಬೇಕರ್‌ ಹುಟ್ಟು 
ಲಾವಣಿ ಕಲಾವಿದ. ಬಿ. ನೀಲಕಂಠಯ್ಯನವರ ಪಟ್ಟಶಿಷ್ಯ. 
ಗುರುಮುಖೇನ ಲಾವಣಿಗಾಯನ ಕಲಿತು ಹೆಸರಾದವರು. 
ವಿಷಕಂಠರಾವ್‌ ಕಾಂಗ್ರೆಸ್‌ ಕಾರ್ಯಕರ್ತ, ಸ್ವಾತಂತ್ರ್ಯ 
ಹೋರಾಟಗಾರ, ಜೀವನವನ್ನೆಲ್ಲಾ ಲಾವಣಿ ಗಾಯನ, ರಚನೆ, 
ಪ್ರಕಟಣೆ, ಪ್ರಚಾರಕ್ಕೆ ಮೀಸಲಿಟ್ಟ ಸಂಸ್ಕೃತಿ ಸೇವಕ. ಸ್ವಾತಂತ್ರ್ಯ 
ಚಳವಳಿಯ ಹಿನ್ನಲೆಯಲ್ಲಿ ಸೆರೆಮನೆವಾಸ ಅನುಭವಿಸಿದವರು. 
ಬ್ರಿಟಿಷರ ಆಕ್ರಮಣ ವಿರುದ್ಧ ಹೋರಾಡಿದ ಹೈದರಲಿ 
ಟಿಪ್ಪುಸುಲ್ತಾನ್‌, ರಭಾನ್ಸಿಲಕ್ಬ್ಚ್ಮೀಬಾಯಿ, ಸ್ವಾತಂತ್ರ್ಯ 
ಹೋರಾಟಗಾರರು, ಮಹಾತ್ಮ ಗಾಂಧೀಜಿ, ನೇತಾಜಿ, ನೆಹರು 
ಕುರಿತ ಲಾವಣಿಗಳು ಪ್ರಸ್ತುತ ಗ್ರಂಥದಲ್ಲಿವೆ. ಎಲ್ಲಾ 
ಲಾವಣಿಗಳಲ್ಲೂ ಗುರುಪರಂಪರೆ ಸ್ತುತಿ, ದೇಶಭಕ್ತಿ, ಸ್ವಾತಂತ್ರ್ಯ 
ಕಾಳಜಿ ಎದ್ದುಕಾಣುತ್ತದೆ. ಇವುಗಳ ಜೊತೆಗೆ ಮೈಸೂರು 
ಸಾಂಸ್ಕೃತಿಕ ಸಂದರ್ಭದ ಕುರುಹಾಗಿ ಮೂವತ್ತಕ್ಕೂ ಹೆಚ್ಚು 
ಲಾವಣಿಗಳನ್ನು ರಚಿಸಿದ್ದಾರೆ. ಸ್ವಾತಂತ್ರ್ಯ ಸಮರದ ಅಸಂಖ್ಯಾತ 
ಸಭೆಗಳಲ್ಲಿ ಇವರ ಲಾವಣಿ ಗಾಯನ ಮೊಳಗಿದೆ. 


ಪ್ರೊ. ಡಿ. ಲಿಂಗಯ್ಯ 


ಕರ್ನಾಟಕ ಜಾನಪದ ಪರಿಷತ್ತು 
ಬೆಂಗಳೂರು 





